RNI No. KARBIL /2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್ ೫ , ೨೦೧೩ ( ಭಾದ್ರಪದ ೧೪, ಶಕ ವರ್ಷ ೧೯೩೫) ಸಂಚಿಕೆ ೩೬ 
Volume 148 | Bangalore, Thursday, September 5 , 2013 ( Bhadrapada 14, Shaka Varsha 1935) | Issue 36 


ಭಾಗ ೪ಎ | 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 
ನಿಯಮಗಳು, ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು 

ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಾಇ 86 ಎಲ್‌ಡಬ್ಲ್ಯೂಎ2013, ಬೆಂಗಳೂರು, ದಿನಾಂಕ 22 - 07 -2013 
ಕೈಗಾರಿಕಾ ವಿವಾದಗಳ ಅಧಿನಿಯಮ 1947ರ (ಕೇಂದ್ರಾಧಿನಿಯಮ 1947ರ ಸಂಖ್ಯೆ : 14) ಕಲಂ 2 ಖಂಡ ( ಎನ್ ) ಉಪಖಂಡ (6)ರ 
ಮೇರೆಗೆ “ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ” ಯನ್ನು ಅಧಿಸೂಚನೆ ಸಂಖ್ಯೆ : ಕಾಇ 179 ಎಲ್‌ಡಬ್ಲೂಎ 2012, ದಿನಾಂಕ 20 - 12 - 2012 ರಲ್ಲಿ 
ಸಾರ್ವಜನಿಕ ಉಪಯುಕ್ತ ಸೇವೆ ಎಂಬುದಾಗಿ ದಿನಾಂಕ 03 - 12 - 2012 ರಿಂದ ಮುಂದಿನ 6 ತಿಂಗಳ ಅವಧಿಯವರೆಗೆ ಜಾರಿಯಲ್ಲಿರುವಂತೆ 
ಘೋಷಿಸಲಾಗಿತ್ತು. 

ಸಾರ್ವಜನಿಕ ಹಿತದೃಷ್ಟಿಯಿಂದ ಸದರಿ ಅವಧಿಯನ್ನು ಮುಂದಿನ 6 ತಿಂಗಳ ಅವಧಿಗೆ ವಿಸ್ತರಿಸಲು ಸರ್ಕಾರವು ಪರಿಗಣಿಸಿದೆ. ಆದುದರಿಂದ, 
ಕೈಗಾರಿಕಾ ವಿವಾದಗಳ ಅಧಿನಿಯಮ 1947 (ಕೇಂದ್ರಾಧಿನಿಯಮ 1947ರ ಸಂಖ್ಯೆ : 14 ) ಕಲಂ 2 ಖಂಡ ( ಎನ್) ಉಪಖಂಡ ( 6) ರ ಮೇರೆಗೆ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ “ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ” ಯನ್ನು ಸಾರ್ವಜನಿಕ ಉಪಯುಕ್ತ ಸೇವೆ ಎಂಬುದಾಗಿ ದಿನಾಂಕ 03.06. 2013 ರಿಂದ 
ಜಾರಿಗೆ ಬರುವಂತೆ ಮುಂದಿನ 6 ತಿಂಗಳ ಅವಧಿಯವರೆಗೆ ವಿಸ್ತರಿಸಿ ಘೋಷಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಪ್ರಭುದೇವ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಾರ್ಮಿಕ ಇಲಾಖೆ 


PR , 417 


ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಾಣ 87 ಎಲ್‌ಡಬ್ಲೂಎ 2013 , ಬೆಂಗಳೂರು, ದಿನಾಂಕ 22 -07 -2013 
ಕೈಗಾರಿಕಾ ವಿವಾದಗಳ ಅಧಿನಿಯಮ 1947ರ (ಕೇಂದ್ರಾಧಿನಿಯಮ 1947ರ ಸಂಖ್ಯೆ : 14) ಕಲಂ 2 ಖಂಡ (ಎನ್) ಉಪಖಂಡ ( 6) ರ 
ಮೇರೆಗೆ “ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ” ಯನ್ನು ಅಧಿಸೂಚನೆ ಸಂಖ್ಯೆ : ಕಾಇ 177 ಎಲ್‌ಡಬ್ಲೂಎ 2012 , ದಿನಾಂಕ 20 -12 - 2012 ರಲ್ಲಿ 
ಸಾರ್ವಜನಿಕ ಉಪಯುಕ್ತ ಸೇವೆ ಎಂಬುದಾಗಿ ದಿನಾಂಕ 08 -12 - 2012 ರಿಂದ ಮುಂದಿನ 6 ತಿಂಗಳ ಅವಧಿಯವರೆಗೆ ಜಾರಿಯಲ್ಲಿರುವಂತೆ 
ಘೋಷಿಸಲಾಗಿತ್ತು. 


( ೨೧೧೩ ) 


೨೧೧೪ ಕರ್ನಾಟಕ ರಾಜ್ಯ ಪತ್ರ , ಗುರುವಾರ, ಸೆಪ್ಟೆಂಬರ್ ೫ , ೨೦೧೩ 

ಭಾಗ ೪ಎ 
ಸಾರ್ವಜನಿಕ ಹಿತದೃಷ್ಟಿಯಿಂದ ಸದರಿ ಅವಧಿಯನ್ನು ಮುಂದಿನ 6 ತಿಂಗಳ ಅವಧಿಗೆ ವಿಸ್ತರಿಸಲು ಸರ್ಕಾರವು ಪರಿಗಣಿಸಿದೆ. ಆದುದರಿಂದ, 
ಕೈಗಾರಿಕಾ ವಿವಾದಗಳ ಅಧಿನಿಯಮ 1947 ರ (ಕೇಂದ್ರಾಧಿನಿಯಮ 1947ರ ಸಂಖ್ಯೆ : 14) ಕಲಂ 2 ಖಂಡ ( ಎನ್ ) ಉಪಖಂಡ ( 6) ರ ಮೇರೆಗೆ 

ಅಧಿಕಾರವನ್ನು ಚಲಾಯಿಸಿ “ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ” ಯನ್ನು ಸಾರ್ವಜನಿಕ ಉಪಯುಕ್ತ ಸೇವೆ ಎಂಬುದಾಗಿ ದಿನಾಂಕ 
08.06 .2013 ರಿಂದ ಜಾರಿಗೆ ಬರುವಂತೆ ಮುಂದಿನ 6 ತಿಂಗಳ ಅವಧಿಯವರೆಗೆ ವಿಸ್ತರಿಸಿ ಘೋಷಿಸಲಾಗಿದೆ. 


ಎಂಓ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಪ್ರಭುದೇವ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಾರ್ಮಿಕ ಇಲಾಖೆ 


PR, 418 


ಕಾರ್ಮಿಕ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಕಾಇ 88 ಎಲ್‌ಡಬ್ಲೂಎ 2013, ಬೆಂಗಳೂರು, ದಿನಾಂಕ 22 - 07 -2013 
ಕೈಗಾರಿಕಾ ವಿವಾದಗಳ ಅಧಿನಿಯಮ 1947ರ (ಕೇಂದ್ರಾಧಿನಿಯಮ 1947ರ ಸಂಖ್ಯೆ : 14) ಕಲಂ 2 ಖಂಡ ( ಎನ್) ಉಪಖಂಡ ( 6) ರ 
ಮೇರೆಗೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ” ಯನ್ನು ಅಧಿಸೂಚನೆ ಸಂಖ್ಯೆ : ಕಾಇ 30 ಎಲ್‌ಡಬ್ಲೂಎ 2013, ದಿನಾಂಕ 06 - 02 - 2013 ರಲ್ಲಿ 
ಸಾರ್ವಜನಿಕ ಉಪಯುಕ್ತ ಸೇವೆ ಎಂಬುದಾಗಿ ದಿನಾಂಕ 15 - 12 - 2012 ರಿಂದ ಮುಂದಿನ 6 ತಿಂಗಳ ಅವಧಿಯವರೆಗೆ ಜಾರಿಯಲ್ಲಿರುವಂತೆ 
ಘೋಷಿಸಲಾಗಿತ್ತು. 

ಸಾರ್ವಜನಿಕ ಹಿತದೃಷ್ಟಿಯಿಂದ ಸದರಿ ಅವಧಿಯನ್ನು ಮುಂದಿನ 6 ತಿಂಗಳ ಅವಧಿಗೆ ವಿಸ್ತರಿಸಲು ಸರ್ಕಾರವು ಪರಿಗಣಿಸಿದೆ. ಆದುದರಿಂದ, 
ಕೈಗಾರಿಕಾ ವಿವಾದಗಳ ಅಧಿನಿಯಮ 1947 (ಕೇಂದ್ರಾಧಿನಿಯಮ 1947ರ ಸಂಖ್ಯೆ : 14 ) ಕಲಂ 2 ಖಂಡ (ಎನ್) ಉಪಖಂಡ ( 6) ರ ಮೇರೆಗೆ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ " ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಯನ್ನು ಸಾರ್ವಜನಿಕ ಉಪಯುಕ್ತ ಸೇವೆ ಎಂಬುದಾಗಿ ದಿನಾಂಕ 15. 06.2013 ರಿಂದ 
ಜಾರಿಗೆ ಬರುವಂತೆ ಮುಂದಿನ 6 ತಿಂಗಳ ಅವಧಿಯವರೆಗೆ ವಿಸ್ತರಿಸಿ ಘೋಷಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಪ್ರಭುದೇವ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಕಾರ್ಮಿಕ ಇಲಾಖೆ 


PR, 419 


HEALTH AND FAMILYWELFARE SECRETARIAT 

NOTIFICATION 


No. HFW 173 RGU 2013 , BANGALORE, DATED 11 - 07 - 2013 


Sub : Publication of seat matrix of Post Graduate Super Speciality Courses 2013 -14 . 


1. Admission of Post Graduate Super Speciality Courses has been regulated by the Karnataka Medical Colleges (Conduct of 
Entrance Test and Selection of PGSSCs) Rules , 1981 and the RGUHS Ordinance governing Conduct of Entrance Test for Admission to 
PGSSCs - 2002 . 

2. Under clause -2 (2)(g ) d , the Vice - Chancellor, Rajiv Gandhi University of Health Sciences shall have power to prepare and 
approve the merit list of Post Graduate Super Speciality Course Entrance Test for Admission to Medical Colleges and the subsequent 
spot selection process up to the issue of seat allotment order. However, the allotment shall be on the basis of the seat matrix published 
by the Government based on the merit list of the PGSSCET – 2013 by reserving 50 % of the seats to in -service candidates of the total 
seats in Government Autonomous Medical Institutions and in Private Medical Colleges. 

3. It is necessary to publish the seat matrix in pursuit of allotment of candidates through counseling on the basis of merit 
secured in the PGSSCET – 2013 for the seats in Government Autonomous Medical Institutions and in Private Medical Colleges offering 
Post Graduate Super Speciality Courses during the current academic year 2013 - 14 . Out of the total seats , 50 % of the seats shall be 
reserved for in -service candidated and merit alone shall be the criteria for selection . 

4 . Reservation of 50 % of the seats to in -service candidates does not confer any right to in -service candidates for being 
deputed to the Post Graduate Super Speciality Courses . 

5 . Therefore, Government of Karnataka hereby determines the intake of Post Graduate Super Speciality Courses in 
Government Autonomous Medical Institutions and in Private Medical Colleges under section 45 (10) (b ) of the Rajiv Gandhi University 
of Health Sciences Act, 1994 and published seat matrix thereof applicable for the current academic year 2013- 14 as specified in 


ಭಾಗ ೪ಎ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಸೆಪ್ಟೆಂಬರ್ ೫ , ೨೦೧೩ 

90038 
Annexure. The Entrance Test Committee shall conduct the counseling and allot the candidates to the respective colleges in terms of the 
RGHUHS Ordinance governing conduct of Entrance Test for Admission to PGSSCS - 2002 . 


By Order and in the name of the Governor of Karnataka , 

MAHABOOB KHAN , 
Under Secretary to the Government-2, 
Health and Family Welfare Department. 

(Medical Education ). 


ANNEXURE TO GOVERNMENT NOTIFICATION No . HFW 173 RGU 2013, 


BANGALORE , DATED 11 - 07 - 2013 


Si. 


Name of the College 


Name of the Super 
Speciality Course 


Total Govt. 

seats 


In - service 
Quota 

02 


Entrance 
Quota 


1 . M . Ch . Plastic Surgery 


04 


Bangalore Medical College & 
Research Institute , Bangalore 


2 . DM Neurology 


2 


3. M .Ch . Surgical 
Gastroentrology 


4 . M . Ch . Urology 
5 . M .Ch . Paediatric Surgery 
1. DM Oncology 


03 
06 


2 


Kidwai Memorial Institute of 
Oncology , Bangalore 


2 . M .Ch . Surgical Oncology 
M .Ch. Urology 


Vijayanagara Institute of Medical 


Sciences , Bellary 


DM Cardiology 


Sri Jayadeva Institute of 
Cardiovascular Sciences & 
Research , Bangalore 


M .Ch. Cardio Thorasic 
Surgery 


DM Cardiac Anaesthesia 


08 


5 


M .Ch . Urology 


06 


Institute ofNephro Urology Institute , 
Bangalore 


DM Nephrology 


02 


6 


M .Ch . Paediatric Surgery 


Indira Gandhi Institute of Child 
Health , Bangalore 


J.S . S . Medical College, Mysore 


D . M . Neurology 


TOTAL SEATS 


82 


41 


41 


* One Surgical Oncology seats in reserved for the candidates who has done MS Ortho ,MS ENT , MD OBG . 
** One DM Cardiology seat is reserved for the candidate who has done MD Paediatrics. 
Note : In respect of above colleges the candidates who have admitted under Government quota seat through PGET 

shall pay the fee fixed by the respective colleges . 


PR . 422 
SC . 50 


MAHABOOB KHAN , 
Under Secretary to the Government- 2, 
Health and Family Welfare Department. 

(Medical Education ). 


೨೧೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೫ , ೨೦೧೩ 

ಭಾಗ ೪ಎ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 162 ಪಿಟಿಡಿ 2013 , ಬೆಂಗಳೂರು, ದಿನಾಂಕ 11 -07- 2013 
ಆಯುಷ್ ಇಲಾಖೆಯಲ್ಲಿ ಪ್ರಾಚಾರ್ಯರು ( ಆ), ಪ್ರಾಚಾರ್ಯರು ( ಯುನಾನಿ) ಹಾಗೂ ಪ್ರಾಚಾರ್ಯರು (ಹೋಮಿಯೋಪತಿ) ವೃಂದದ 
ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಅನುಬಂಧದಲ್ಲಿರುವಂತೆ ಪ್ರಕಟಿಸಲಾಗುತ್ತಿದ್ದು , ಈ ಬಗ್ಗೆ ಬಾಧಿತರಿಂದ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಈ ಅಧಿಸೂಚನೆ 
ಹೊರಡಿಸಿದ 15 ದಿನಗಳ ಒಳಗಾಗಿ, ತಮ್ಮ ಆಕ್ಷೇಪಣೆಗಳನ್ನು ಪೂರಕ ದಾಖಲೆಗಳೊಂದಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಆರೋಗ್ಯ ಮತ್ತು ಕುಟುಂಬ 
ಕಲ್ಯಾಣ ಇಲಾಖೆ, ವಿಕಾಸಸೌಧ, ಬೆಂಗಳೂರು ಇವರಿಗೆ ಸಲ್ಲಿಸತಕ್ಕದ್ದು ನಿಗದಿತ ಅವಧಿಯ ನಂತರ ಬಂದಂತಹ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 


೫)ಇ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೆ.ಎನ್. ಹರಿಣಿಯಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 

( ಭಾರತೀಯ ವೈದ್ಯ ಪದ್ಧತಿ ಮತ್ತು ಸಮನ್ವಯ ) 
ದಿನಾಂಕ 01- 01- 2013 ರಲ್ಲಿರುವಂತೆ ಪ್ರಾಚಾರ್ಯರು ( ಆ), ಪ್ರಾಚಾರ್ಯರು ( ಯು ), ಪ್ರಾಚಾರ್ಯರು ( ಹೋ ) ವೃಂದದ ತಾತ್ಕಾಲಿಕ 

ಜೇಷ್ಠತಾ ಪಟ್ಟಿ 

ನೈಜವಾಗಿ 
ಮೀಸಲಾತಿ 

ಸೇವೆಗೆ ಸೇರಿದ 
ಅಧಿಕಾರಿಯ ಹೆಸರು ಜನ್ಮ ದಿನಾಂಕ 

ಮುಂಬಡ್ತಿ 

ಷರಾ 
ವರ್ಗ 

ದಿನಾಂಕ 

ಹೊಂದಿದ ದಿನಾಂಕ 
01 ಪ್ರಾಚಾರ್ಯರು 

ಸಾಮಾನ್ಯ 07 -12 -1955 | 18 - 07 - 1981 11 - 10 - 2001 
ಡಾ || ಹಸೀಬುನ್ನಿಸಾ ( ಯು ) 
ಪ್ರಾಚಾರ್ಯರು 

ಸಾಮಾನ್ಯ 

01 - 07 -1958 04 - 03 - 1999 31 - 08 - 2005 
ಡಾ || ಎ.ಎಲ್. ಪಾಟೀಲ್ 

( ಹೋ ) 
03 | ಪ್ರಾಚಾರ್ಯರು 

ಸಾಮಾನ್ಯ | 21 - 07 - 1953 | 15 - 09 - 1980 | 21 - 04 - 2011 ಪ್ರಸ್ತುತ ಆಯುಷ್ 
ಡಾ || ಎಸ್. ಜಿ. ಮಂಗಲಗಿ 

ನಿರ್ದೇಶನಾಲಯ 
ದಲ್ಲಿ ದಿನಾಂಕ 
16. 02 . 2012 
ರಿಂದ ಜಂಟಿ 
ನಿರ್ದೇಶಕರು 
( ವೈದ್ಯಕೀಯ 
ಶಿಕ್ಷಣ) 
ಹುದ್ದೆಯಲ್ಲಿ 
ಕಾರ್ಯ 
ನಿರ್ವಹಿಸುತ್ತಿದ್ದಾರೆ. 


02 


ಕೆ.ಎನ್. ಹರಿಣಿಯಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 
( ಭಾರತೀಯ ವೈದ್ಯ ಪದ್ಧತಿ ಮತ್ತು ಸಮನ್ವಯ ) 


PR, 423 


Sc . 10 


WATER RESOURCES SECRETARIAT 


NOTIFICATION 
No. WRD 147 MMK 2012, BANGALORE, DATED 12-03- 2013 


In exercise of the powers conferred under Section 4 (a ) of the Karnataka Transparency in Public Procurement Act, 1999 and 
as per clarification contained vide Circular No. PWD 381 FC -3 /2006 , dated 10 - 11- 2006 , the restoration work of breachs occurred on 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೫ , ೨೦೧೩ 


9002 


08 -10 -2012 and 13- 10 -2012 in the vicinity of Krishnarajasagar Reservoir canals mentioned below are hereby declared and notified as 
emergent works, thus exempting them from the provisions of Karnataka Transparency in Public Procurement Act, 1999 . 
Details of Breaches occurred on 08 -10 - 2012 : 


Name of the canal 

Damaged chainages ( In Kms.) 
No . 
1 R .B .L . L . 

6 .60 , 9 .90 , 10 .40, 10 .70 , 11.00 , 11. 30 , 11.60 , 11. 70 , 12 .00 , 12 . 10 , 12 .60 , 

12 .80 , 12 . 90 , 13 .00 , 13 .40 , 14 .00 , 14 . 30 , 14 . 40 & 15 .60 
Devaraya Anecut Canal 

3 .345 , 6 .60 , 6 ,835 , 7 .70 , 11. 345 , 12 .72 , 16 .29, 17 .67 , 17 .75 , 18 .035 , 

20 .87 , 22 .618 , 23. 13 & 25 .02 
3 Virija Anecut Canal 

1 .60 , 1.86 , 2 .80 , 3 . 13 , 6 . 465 , 10 .53, 10 .665, 10 . 16 , 
11.26 , 12 .93, 16 .34, 17.34 , 17.53 , 19.74 , 19. 93, 
20.465 , 20 .666 , 20 .73, 22 .13, 22.33. 22 .60 , 

22 .80 . & 29 .20 
Repair works to drain near Majjigepura Cross of road from 

MNP Circle to KRS. 
Details of Breaches occurred on 13- 10 -2012 : 


Si. 


Name of the canal 


Damaged chainages ( In Kms.) 


No. 


| 21140 Mtrs . 

1st , 2nd and 3rd Km . 


2 


Kumh 


2nd and 3rd Km . 


CDS Anecut Canal 
Kumbargundi Pickup 
and Canal 
Yeramane Pickup 
and Canal 
V . C . Canal : 13B 
Dy. Canal 
V .C . Canal : 12th 
Dy . Canal 
L . B .L .L . Canal 


Mantap Pickup & its Canal and Toll -Gate Pickup Canal 


1st and 4th Km . 


a. 3rd Mile near 18th sluice 
b . Near 1st and 2nd Acquaduct 
c . 5th Mile near 31st and 33rd sluice 
d . 7th Mile near Seethapura 
Waste Weir 


7 


Hirode Tank 


PR . 424 
SC . 25 


By Order and in the name of the Governor ofKarnataka , 

N . R . VIJAYASARATHI, 
Officer on Special Duty (Tech ., MMI- 3 ), 

Water Resources Department. 


WATER RESOURCES SECRETARIAT 


NOTIFICATION 


No. WRD 108 NHP 2012 , BANGALORE, DATED 01 -03 -2013 


In exercise of the powers conferred under Section 4 (a ) of the Karnataka Transparency in Public Procurement Act, 1999 and 
as per clarification contained vide Circular No . PWD 381 FC - 3/ 2006 , dated 10 - 11 - 2006 , the restoration work of breach occurred on 11 
11-2012 at Ch :47.05 Km . of Hemavathy Left Bank Canal is hereby declared and notified as emergent work thus exempting it from the 
provisions of Karnataka Transparency in Public Procurement Act , 1999. 


PR . 425 
SC . 25 


By Order and in the name of the Governor of Karnataka, 

N . R . VIJAYASARATHI, 
Officer on Special Duty (Tech ., MMI-3 ), 

Water Resources Department. 


೨೧೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೫ , ೨೦೧೩ 


ಭಾಗ ೪ 


HOME SECRETARIAT 


NOTIFICATION 


No. FD 192 POSAE 2013, BANGALORE, DATED 09 - 07- 2013 


In exercise of the powers conferred by section 20B of the Karnataka Police Act, 1963 (Karnataka Act 4 of 1964), the 
Government of Karnataka hereby reconstitutes the Police Establishment Board for the purpose of exercising such functions as may be 
assigned to it , by or under the said Act to the Police Establishment Board consisting of the following namely : 


Sri Lalrokhuma Pachau , 


Chairman 


Director General & Inspector 


General of Police 


Sri M . N . Reddi , 


Member 


Additional Director General of Police 


(Law & Order) 


Member 


Sri Raghavendra H . Auradkar , 
Additional Director General of Police & 


Commissioner of Police , 


Bangalore City 


Sri Megkarikh N .S ., 


Member 


Additional Director General of Police 
(Crime and Technical Services ) 


Sri Alok Mohan , 


Member- Secretary 


Additional DirectorGeneral of Police 
( Administration) 


By Order and in the name of the Governor of Karnataka , 

T. N . RAVIPRAKASH , 
Under Secretary to the Government, 

Home Department. 
(Police Services- A). 


PR. 426 
SC . 250 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 84 ಕಗ್ನಸೇ 2013 , ಬೆಂಗಳೂರು, ದಿನಾಂಕ 16 - 07 -2013 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಂವ್ಯಶಾಇ 37 ಶಾಸನ 2010 , ದಿನಾಂಕ 06 - 04 -2011 ರನ್ವಯ ಕರ್ನಾಟಕ ಗೃಹರಕ್ಷಕ ಕಾಯ್ದೆ 1962 
( ತಿದ್ದುಪಡಿ) ಕಾಯ್ದೆ 2003ರ ಉಪ ಕಲಂ 2(ಸಿ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ತುಮಕೂರು ಜಿಲ್ಲಾ ಗೌರವ 
ಸಮಾದೇಷ್ಟರಾಗಿ ಶ್ರೀ ಕೆ. ರವಿಕುಮಾರ್ ಇವರನ್ನು ಎರಡನೇ ಅವಧಿಗೆ ದಿನಾಂಕ 23 -10 - 2013 ರಿಂದ 23 -10 - 2018ರ ವರೆಗೆ ಅಥವಾ ಮುಂದಿನ 
ಆದೇಶದವರೆಗೆ ಮರು ನೇಮಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಡಿ.ಎಸ್ . ಜೋಗೋಜೆ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ. 
(ಪೊಲೀಸ್ ಸಹಾಯಕ ಸೇವೆಗಳು) 


PR, 427 
SC. 20 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೫ , ೨೦೧೩ 

೨೧೧೯ 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಇ 412 ಪಿಎಂಎಸ್ 2011 , ಬೆಂಗಳೂರು, ದಿನಾಂಕ 12 -07 - 2013 
1872ರ ಇಂಡಿಯನ್ ಕ್ರಿಶ್ಚಿಯನ್ ಮ್ಯಾರೇಜ್ ಕಾಯಿದೆಯ ಕಲಂ 7ರ (ಕೇಂದ್ರ ಕಾಯ್ದೆ XV -1872) ಅನ್ವಯ ಪ್ರದತ್ತವಾದ ಅಧಿಕಾರವನ್ನು 
25080002 Shri S. Ravindra Prakash, No . 16 , 13th Cross , Thammanna Garden , Lingarajapuram , St. Thomas Nagar Post , Bangalore 
ಇವರನ್ನು ಕ್ರಿಶ್ಚಿಯನ್ ಧರ್ಮದ ಉಪಪಂಗಡಗಳಲ್ಲಿರುವ ಕ್ರಿಶ್ಚಿಯನ್ನರಿಗೆ ಧರ್ಮ ಮತ್ತು ಸಂಪ್ರದಾಯಬದ್ಧವಾಗಿ ವಿವಾಹವನ್ನು ನೋಂದಾಯಿಸಲು 
ಅಡಚಣೆಗಳು ಇರುವವರಿಗೆ ಕ್ರಿಶ್ಚಿಯನ್ ಸಂಪ್ರದಾಯದ ಪ್ರಕಾರ ವಿವಾಹ ನೋಂದಣಿ ಮಾಡಿಕೊಟ್ಟು ವಿವಾಹವನ್ನು ಊರ್ಜಿತಗೊಳಿಸುವ ಉದ್ದೇಶಕ್ಕಾಗಿ 
ಮಾತ್ರ ಬೆಂಗಳೂರು ನಗರಕ್ಕೆ ಸೀಮಿತಗೊಳಿಸಿ ಮೇಲಿನ ಕಾಯಿದೆಯಡಿಯಲ್ಲಿ ಸೂಚಿಸಿರುವ ಷರತ್ತುಗಳನ್ನು ಪೂರೈಸುವ ಷರತ್ತಿಗೊಳಪಟ್ಟು ಕ್ರಿಶ್ಚಿಯನ್ 
ಜನಾಂಗದ ವಿವಾಹ ನೋಂದಣಾಧಿಕಾರಿಯನ್ನಾಗಿ ಕಾರ್ಯನಿರ್ವಹಿಸಲು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ 
ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ . ನಾಗಭೂಷಣ್ , 
PR. 428 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC . 25 

ಒಳಾಡಳಿತ ಇಲಾಖೆ. 

( ರಹದಾರಿ ಮತ್ತು ವಿದೇಶಿಯರು) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 72 ಸಅಸೇ 2013 , ಬೆಂಗಳೂರು, ದಿನಾಂಕ 28- 06 -2013 
ಶ್ರೀ ಅಬ್ದುಲ್ ಖದೀರ್, ಸರ್ಕಾರದ ಅಪರ ಕಾರ್ಯದರ್ಶಿ , ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ( ಆಡಳಿತ ಸುಧಾರಣೆ- ಇ ಆಡಳಿತ) 
ಇವರ ಜನ್ಮ ದಿನಾಂಕವನ್ನು ಸೇವಾ ಪುಸ್ತಕದಲ್ಲಿ ತಿದ್ದುಪಡಿ ಮಾಡುವ ಬಗ್ಗೆ The KARNATAKA STATE SERVANTS (DETERMINATION OF AGE) 
ACT, 1974 ರ ಸೆಕ್ಷನ್ 5(3) ರನ್ವಯ ವಿಚಾರಣೆಯನ್ನು ನಡೆಸುವ ಸಲುವಾಗಿ ಸರ್ಕಾರದ ಉಪ ಕಾರ್ಯದರ್ಶಿ ( ಅಭಿಪ್ರಾಯ -1), ಕಾನೂನು, ನ್ಯಾಯ 
ಮತ್ತು ಮಾನವ ಹಕ್ಕುಗಳ ಇಲಾಖೆ ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ ಹಾಗೂ ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ 
ಸುಧಾರಣಾ ಇಲಾಖೆ (ಸೇವೆಗಳು - 6) ಇವರನ್ನು ಮಂಡನಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶಿಸಿದೆ. 

ವಿಚಾರಣಾಧಿಕಾರಿಗಳು ಈ ಪ್ರಕರಣದ ವಿಚಾರಣೆಯನ್ನು ನಡೆಸಿ , 3 (ಮೂರು) ತಿಂಗಳೊಳಗಾಗಿ ತಮ್ಮ ಸ್ಪಷ್ಟ ಅಭಿಪ್ರಾಯಗಳನ್ನೊಳಗೊಂಡ 
ವಿಚಾರಣಾ ವರದಿಯನ್ನು ಅಧಿಕಾರಿಯವರ ನೇಮಕಾತಿ ಪ್ರಾಧಿಕಾರವಾಗಿರುವ ಸರ್ಕಾರಕ್ಕೆ ಸಲ್ಲಿಸುವಂತೆ ತಿಳಿಸಲಾಗಿದೆ ಹಾಗೂ ಈ ಪ್ರಕರಣದಲ್ಲಿ 
ವಿಚಾರಣಾಧಿಕಾರಿಯವರು ನಿಯಮಾನುಸಾರ ಸಂಚಿತ ಸಂಭಾವನೆಯನ್ನು ಮತ್ತು ಮಂಡನಾಧಿಕಾರಿಯವರು ನಿಯಮಾನುಸಾರ ದಿನ ಭತ್ಯೆಯನ್ನು 
ಪಡೆಯಲು ಅರ್ಹರಿರುತ್ತಾರೆಂದು ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಚಂದ್ರಶೇಖರ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR , 430 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು - 6) 
ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಾಇ 52 ಎಲ್‌ಡಬ್ಲ್ಯೂಎ 2013, ಬೆಂಗಳೂರು, ದಿನಾಂಕ 22 - 07 -2013 

ಕೈಗಾರಿಕಾ ವಿವಾದಗಳ ಅಧಿನಿಯಮ 1947ರ (ಕೇಂದ್ರಾಧಿನಿಯಮ 1947ರ ಸಂಖ್ಯೆ : 14) ಸೆಕ್ಷನ್ - 2 ( ಎನ್) ( vi) ರಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸಾರ್ವಜನಿಕ ಹಿತದೃಷ್ಟಿಯಿಂದ “ಸಕ್ಕರೆ ಉದ್ದಿಮೆ ” ಯನ್ನು ಸಾರ್ವಜನಿಕ ಉಪಯುಕ್ತ ಸೇವೆ ಎಂಬುದಾಗಿ 
ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ ಮುಂದಿನ 6 ತಿಂಗಳ ಅವಧಿಯವರೆಗೆ ಜಾರಿಯಲ್ಲಿರುವಂತೆ ಘೋಷಿಸಲಾಗಿತ್ತು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಪ್ರಭುದೇವ, 
PR, 431 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಾರ್ಮಿಕ ಇಲಾಖೆ 
ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಾಇ 80 ಎಲ್‌ಡಬ್ಲೂಎ 2013 , ಬೆಂಗಳೂರು, ದಿನಾಂಕ 22 - 07 - 2013 
ಕೈಗಾರಿಕಾ ವಿವಾದಗಳ ಅಧಿನಿಯಮ 1947ರ (ಕೇಂದ್ಯಾಧಿನಿಯಮ 1947ರ ಸಂಖ್ಯೆ : 14) ಕಲಂ 2 ಖಂಡ ( ಎನ್) ಉಪಖಂಡ ( 6) ರ 
ಮೇರೆಗೆ “ ಇಂಡಸ್ಟಿ ಜನರೇಟಿಂಗ್ ಪವರ್ ” ಉದ್ಯಮವನ್ನು ಅಧಿಸೂಚನೆ ಸಂಖ್ಯೆ : ಕಾಣ 43 ಎಲ್‌ಡಬ್ಲೂಎ 2013, ದಿನಾಂಕ 14 - 02 - 2013 ರಲ್ಲಿ 


೨೧೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೫ , ೨೦೧೩ 


ಭಾಗ ೪ಎ 


ಸಾರ್ವಜನಿಕ ಉಪಯುಕ್ತ ಸೇವೆ ಎಂಬುದಾಗಿ ದಿನಾಂಕ 03 - 01 - 2013 ರಿಂದ ಮುಂದಿನ 6 ತಿಂಗಳ ಅವಧಿಯವರೆಗೆ ಜಾರಿಯಲ್ಲಿರುವಂತೆ 
ಘೋಷಿಸಲಾಗಿತ್ತು. 

ಸಾರ್ವಜನಿಕ ಹಿತದೃಷ್ಟಿಯಿಂದ ಸದರಿ ಅವಧಿಯನ್ನು ಮುಂದಿನ 6 ತಿಂಗಳ ಅವಧಿಗೆ ವಿಸ್ತರಿಸಲು ಸರ್ಕಾರವು ಪರಿಗಣಿಸಿದೆ. ಆದುದರಿಂದ, 
ಕೈಗಾರಿಕಾ ವಿವಾದಗಳ ಅಧಿನಿಯಮ 1947ರ (ಕೇಂದ್ರಾಧಿನಿಯಮ 1947ರ ಸಂಖ್ಯೆ : 14) ಕಲಂ 2 ಖಂಡ (ಎನ್) ಉಪಖಂಡ (6) ರ ಮೇರೆಗೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ “ ಇಂಡಸ್ಟಿ ಜನರೇಟಿಂಗ್ ಪವರ್ ” ಉದ್ಯಮವನ್ನು ಸಾರ್ವಜನಿಕ ಉಪಯುಕ್ತ ಸೇವೆ ಎಂಬುದಾಗಿ ದಿನಾಂಕ 
03.07. 2013 ರಿಂದ ಮುಂದಿನ 6 ತಿಂಗಳ ಅವಧಿಯವರೆಗೆ ಜಾರಿಯಲ್ಲಿರುವಂತೆ ವಿಸ್ತರಿಸಿ ಘೋಷಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಪ್ರಭುದೇವ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR, 432 

ಕಾರ್ಮಿಕ ಇಲಾಖೆ 
ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಾಣ 215 ಎಲ್ಇಟಿ 2013, ಬೆಂಗಳೂರು, ದಿನಾಂಕ : 31 - 07 - 2013. 
ಶ್ರೀ ಇ. ಲಕ್ಷಪ್ಪ, ಉಪ ಕಾರ್ಮಿಕ ಆಯುಕ್ತರು ಮತ್ತು ಉಪ ಕಾರ್ಯದರ್ಶಿ , ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ 
ಮಂಡಳಿ, ಬೆಂಗಳೂರು, ಇವರನ್ನು ಶ್ರೀ ಜಿ. ಮಂಜುನಾಥ್ , ಉಪ ಕಾರ್ಮಿಕ ಆಯುಕ್ತರು, ಬೆಳಗಾವಿ ಪ್ರಾದೇಶಿಕ, ಇವರ ವರ್ಗಾವಣೆಯಿಂದ ತೆರವಾದ 
ಖಾಲಿ ಹುದ್ದೆಗೆ ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ ಹಿತ ದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ 
ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R , 433 

ಪ್ರಭುದೇವ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ ) , 

ಕಾರ್ಮಿಕ ಇಲಾಖೆ. 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 52 ಯುಡಬ್ಲೂಇ2013, ಬೆಂಗಳೂರು, ದಿನಾಂಕ : 18 - 07 -2013 . 
ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಕಾಯ್ದೆ 1973ರ ಕಲಂ 4( 2) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ 
ಶ್ರೀ ವಿನಯಕುಮಾರ್ ಸೊರಕೆ , ನಗರಾಭಿವೃದ್ಧಿ ಸಚಿವರು ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ 
ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಅಧ್ಯಕ್ಷರನ್ನಾಗಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R , 434 

ಟಿ. ಎಂ . ವಾಸುದೇವರಾವ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ನಗರಾಭಿವೃದ್ಧಿ ಇಲಾಖೆ. 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 274 ಮೈಅಪ್ರಾ 2013 , ಬೆಂಗಳೂರು, ದಿನಾಂಕ : 09 - 07 -2013. 
ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಪ್ರಕರಣ 4 ( ಎ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ 
ಕರ್ನಾಟಕ ಸರ್ಕಾರವು ದಕ್ಷಿಣ ಕನ್ನಡ ಜಿಲ್ಲೆ, ಬೆಳ್ತಂಗಡಿ ಪಟ್ಟಣ ಪಂಚಾಯಿತಿ ಎಲ್ಲೆಯ ಕ್ಷೇತ್ರವನ್ನೇ “ ಬೆಳ್ತಂಗಡಿ ಸ್ಥಳೀಯ ಯೋಜನಾ ಪ್ರದೇಶ” ವೆಂದು 
ದಿನಾಂಕ : 08 - 07 -2013 ರಿಂದ ಜಾರಿಗೆ ಬರುವಂತೆ ಈ ಮೂಲಕ ಘೋಷಿಸಿದೆ. ಹಾಗೂ ಸದರಿ ಕಾಯ್ದೆಯ ಕಲಂ 2(7)( ಬಿ) ರನ್ವಯ ಬೆಳ್ತಂಗಡಿ ಪಟ್ಟಣ 
ಪಂಚಾಯತಿಯೇ ಯೋಜನಾ ಪ್ರಾಧಿಕಾರವಾಗಿ ಕೆಲಸ ನಿರ್ವಹಿಸತಕ್ಕದೆಂದು ಆದೇಶಿಸುತ್ತಾ ಸದರಿ ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ಸಿದ್ಧಪಡಿಸುವ 
ಮಹಾಯೋಜನೆ ಸರ್ಕಾರದಿಂದ ಅನುಮೋದನೆಯಾಗಿ ವಲಯ ನಿಯಮಾವಳಿಗಳು ಜಾರಿಗೆ ಬರುವವರೆಗೆ ಅಭಿವೃದ್ದಿಗಳನ್ನು ನಿಯಂತ್ರಿಸಲು ಸಮೀಪದ 
ಬಂಟ್ವಾಳ ಪಟ್ಟಣದ ಪುರಸಭೆ ಯೋಜನಾ ಪ್ರಾಧಿಕಾರದ ಚಾ ವಲಯ ನಿಯಮಾವಳಿಗಳನ್ನು ಅನುಸರಿಸಲು ಅನುಮತಿಸಲಾಗಿದೆ. 

ಅನುಬಂಧ -1 ರಲ್ಲಿ ಬೆಳ್ತಂಗಡಿ ಪಟ್ಟಣ ಪಂಚಾಯಿತಿಯ ಸ್ಥಳೀಯ ಯೋಜನಾ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳ ವಿವರಗಳನ್ನು 
ಯೋಜನಾ ಪ್ರದೇಶಕ್ಕೆ ಎಲ್ಲೆಯ ವಿವರಗಳನ್ನು ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR, 435 

ಟಿ. ಎಂ . ವಾಸುದೇವರಾವ್ 
SC- 50 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೫ , ೨೦೧೩ 


೨೧೨೧ 


CO -OPERATION SECRETARIAT 
NOTIFICATION No: CO 37 CLM 2013 , Bangalore, Dated : 08 -07 - 2013 . 
In exercise of the powers conferred by sub -section (5 ) of Section 2A of Karnataka Co -operative Societies Act, 1959 and in 
supersession of entries under SerialNo. VII- A and VII-B of Notification No. CO 201 CLM 2008 , Bangalore , dated : 27 -05 - 2010 the 
Government of Karnataka hereby confers on the category of officers specified in column (2 ) of the table below , the powers of the 
Registrar of Co- operative Societies under the provisions of the Karnataka Co -operative Societies Act 1959 and Karantaka Co 
operative Societies Rules 1960 . specified in corresponding entries in column (3 ), in respect of Co -operative Societies specified in 
column ( 2) thereof,namely : 

TABLE 
Sl. No. | Powers delegated to the Joint Registrar of Co-operative Societies of 

Powers delegated 
the following Co -operative Societies 

- 2 


- 


3 


VII- A 


Section .- 69,70 , 70A , 71 (except clause 
(b ) and (c ) of sub -section (1 ) of Section 
71 , 103 and 117. 
Rules ,- 31 and 56. 


Joint Registrar of Co - operative Societies attached to the Karnataka State 
Co -operative Urban Bank Federation Limited , Bangalore Under Rule 441 
of the Karnataka Civil Service Rules 
With Head quarters at Bangaluru 
All Urban Co -operative Banks whose registered office is situated in the 
Districts of Bangaluru and Mysore Regions . 
With Head quarters at Hubli 
All Urban Co -operative Banks whose registered office is situated in the 
Districts of Belgavi and Gulbarga Regions . 


P . R . 436 
SC-100 


By Order and in the name of the Governor of Karnataka, 

G . S . RAMANAREDDY 
Officer on Special Duty & Ex-officio 
Joint Secretary to Government, 

Co -operation Department. 
ಕಂದಾಯ ಸಚಿವಾಲಯ 
ಸಂಖ್ಯೆ : ಕಂಇ 40 ವಿಮಕ 2013ಬೆಂಗಳೂರು, ದಿನಾಂಕ: 16.07.2013. 

ಅಧಿಸೂಚನೆ 


ಮಾಹಿತಿ ಹಕ್ಕು ಅಧಿನಿಯಮ 2005ರ ಕಲಂ 4 (1) ( ಬಿ) ಅಡಿಯಲ್ಲಿ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಸಚಿವಾಲಯಕ್ಕೆ 
ಸಂಬಂಧಿಸಿದಂತೆ ಮಾಹಿತಿಯನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ಈ ಕೆಳಕಂಡಂತೆ ಪ್ರಕಟಿಸಲಾಗಿದೆ. 


2005ರ ಮಾಹಿತಿ ಹಕ್ಕು ಅಧಿನಿಯಮದ ಕಲಂ 4 (1) ( ಬಿ) ರಡಿ ಕಂದಾಯ ಇಲಾಖೆಯ ಸಚಿವಾಲಯ ಹಂತದ ಸೂಚನಾ ಪಟ್ಟಿ 


( ) ಕಂದಾಯ ಇಲಾಖೆಯ ಸಚಿವಾಲಯದ ಅಂಗ ರಚನೆ, ಕಾರ್ಯಗಳು ಮತ್ತು ಕರ್ತವ್ಯಗಳು 


ಸಚಿವ ಸಂಪುಟದ ಸದಸ್ಯರುಗಳಾದ ಸನ್ಮಾನ್ಯ ಶ್ರೀ ವಿ. ಶ್ರೀನಿವಾಸ ಪ್ರಸಾದ್ ರವರು ಕಂದಾಯ ಖಾತೆ ಸಚಿವರಾಗಿರುತ್ತಾರೆ ಹಾಗೂ 
ಸನ್ಮಾನ್ಯ ಶ್ರೀ ಪ್ರಕಾಶ್ ಬಿ. ಹುಕ್ಕೇರಿ ರವರು ಮುಜರಾಯಿ ಖಾತೆ ಸಚಿವರಾಗಿರುತ್ತಾರೆ. 

ಸರ್ಕಾರದ ಸಚಿವಾಲಯದ ಕಂದಾಯ ಇಲಾಖೆಯಲ್ಲಿ ಒಬ್ಬರು ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಮತ್ತೊಬ್ಬರು 
ಕಾರ್ಯದರ್ಶಿಯಾಗಿರುತ್ತಾರೆ. ಪ್ರಧಾನ ಕಾರ್ಯದರ್ಶಿಗಳು ಭೂ ಮಾಪನ ಮತ್ತು ಭೂದಾಖಲೆ, ಭೂ ಸುಧಾರಣೆ, ಕಂದಾಯ ಸೇವೆಗಳು , ಭೂಸ್ವಾಧೀನ, 
ಭೂ ಮಂಜೂರಾತಿ, ಎಲ್ಲಾ ಪಾಲಿಸಿ ವಿಷಯಗಳು ( All Policy Matters ), ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳು, ಅಟಲ್‌ಜೀ ಜನಸ್ನೇಹಿ ಕೇಂದ್ರಗಳು, 
ಕರ್ನಾಟಕ ಸಾರ್ವಜನಿಕ ಜಮೀನುಗಳ ನಿಗಮ ( KPLC) ಸಕಾಲ ಯೋಜನೆ, ಕೆ.ಎ. ಟಿ., ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿ, ಕಾಗಿನೆಲೆ ಅಭಿವೃದ್ಧಿ 
ಪ್ರಾಧಿಕಾರ, ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ, ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ, ರೋರಿಕ್ ಮತ್ತು ದೇವಿಕಾರಾಣಿ ರೋರಿಕ್ ಎಸ್ಟೇಟ್ ಮಂಡಳಿ ಮತ್ತು 
ಇಲಾಖೆಯ ಸಮಗ್ರ ಮೇಲ್ವಿಚಾರಣೆ ಕಾರ್ಯವನ್ನು ನಿರ್ವಹಿಸುತ್ತಾರೆ . ಹಾಗೆಯೇ ಸರ್ಕಾರದ ಕಾರ್ಯದರ್ಶಿ ( ವಿಪತ್ತು ನಿರ್ವಹಣೆ) ಇವರು ಪ್ರಕೃತಿ 
ವಿಕೋಪ ನಿರ್ವಹಣೆ ( Disaster Management). ನೋಂದಣಿ ಮತ್ತು ಮುದ್ರಾಂಕ, ಭೂ ದಾಖಲೆಗಳ ಗಣಕೀಕರಣ ವ್ಯವಸ್ಥೆ (ಭೂಮಿ ಮತ್ತು 
ಯುಪಿಓಆರ್) ಹಾಗೂ ಮುಜರಾಯಿ ವಿಷಯಕ್ಕೆ ಸಂಬಂಧಿಸಿದ ಮೇಲ್ವಿಚಾರಣಾ ಕಾರ್ಯವನ್ನು ನಿರ್ವಹಿಸುತ್ತಾರೆ. 


ಕಂದಾಯ ಇಲಾಖೆಯ ಸಚಿವಾಲಯದ ಅಂಗರಚನೆಯನ್ನು ಈ ಮುಂದಿನ ಚಾಲ್ಸ್ನಲ್ಲಿ ತೋರಿಸಲಾಗಿದೆ. 


೨೧೨೨ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೫, ೨೦೧೩ 

ಭಾಗ ೪ಎ 
ಕಂದಾಯ ಇಲಾಖೆಯ ಸಂಘಟನಾ ಚಾರ್ ( ಸಚಿವಾಲಯದಲ್ಲಿ) 


ಅಂಗರಚನೆ 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು 


ಕಂದಾಯ ಸಚಿವರು 

ಮುಜರಾಯಿ ಸಚಿವರು 
ಸರ್ಕಾರದ ಕಾರ್ಯದರ್ಶಿ 
( ವಿಪತ್ತು ನಿರ್ವಹಣೆ /ಭೂಮಿ ಮತ್ತು ಯು . ಪಿ . ಓ .ಆರ್ ) . 

ಹಾಗೂ ಮುಜರಾಯಿ 


ಉ . ಕಾ 
ನೋಂ . ಮು & ವಿ . ನಿ 


ಉ . ಕಾ 


ಉ . ಕಾ 
ಭೂಮಿ & ಯುಪಿಓಆರ್ / 


ಅಪರ . ಕಾ ಉ . ಕಾ 

ಉ . ಕಾ 
ಭೂ . ಮಂ / ಭೂ . ಸು / ಸೇವೆಗಳು - 1 ,2/ ಭೂ . ಮ - 1 & p . ದಾ ಭೂ ಸ್ವಾಧೀನ 

ಭೂ . ಸು . ಕೆ / ಸ್ವೀ . ಮಾರ / ಕೆ . ಎ . ಟಿ / ಪುನರ್ವಸತಿ, ಸೇ - 3 
ಭೂಕಂ/ ವಿ . ಕೋ / ಸಮನ್ವಯ / ಎಂಪಿಕ್ 
ನೆಮ್ಮದಿ ಬಡೇಟ್ / ಆಡಿಟ್ / 

ಅ . ಕಾ 
ನಿರ್ದೇಶನಾಲಯ / ಕೆ. ಡಿ . ಪಿ 

ಅ . ಕಾ 

ಭೂ . ಸ್ನಾ 1 ,3 
ಸಕಾಲ ಯೋಜನೆ ಮತ್ತು 

ಭೂ . ಮಾ & ಭೂ . ದಾ 
ಹಿರಿಯ ಅಧಿಕಾರಿಗಳ ಸೇವೆಗಳು 


ಉ . ಕಾ 

ಉ . ಕಾ 
ಕಾ . ಕೆ ಆ . ಆ 
ಮುಖ್ಯಸ್ಥರು ಸಲಹೆ 

ವಿಷಯಗಳು 
ಅ . ಕಾ 
ಕಾ . ಕೆ 


ಅ . ಕಾ 
ನೋಂ . ಮು 


. 


ಅ . ಕಾ 
ಭೂಮಿ & ಯುಪಿಓಆರ್ 


ಅ . ಕಾ 
ಸೇವೆಗಳು - 1 

& ವಿ . ನಿ 


ಅ . ಕಾ 
ಭೂ . ಮಂ - 1 , 2 ,3 


ಅ . ಕಾ 
ಸೇವೆಗಳು - 1 , 2 


ಅ . ಕಾ 
ಸೇವೆಗಳು - 3 


ಅ . ಕಾ 
ಭೂ . ಸ್ನಾ 


ಅ . ಕಾ 
ಮುಜರಾಯಿ 


2 


ಅ . ಕಾ 


ಅ . ಕಾ 
ಭೂ . ಸು 


ಅ . ಕಾ 
ಕೆ . ಎ . ಟಿ 


ಪುನರ್ವಸತಿ 


ಅ . ಕಾ 
ಭೂ . ಸು . ಕೆ 


ಅ . ಕಾ 
[ ಭೂ . ಮಂ - 3] ಸಮನ್ವಯ 

ಸ್ವೀ . ಮ . ರ 


ಅ . ಕಾ 
ಭೂಕಂದಾಯ 


ನಿರ್ದೇಶಕರು 
ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ 
ನಿರ್ದೇಶನಾಲಯ 


ಅ . ಕಾ 
ವಿಶೇಷಕೋಶ 


ಪೀಠಾಧಿಕಾರಿಗಳು 
ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ 
ನಿರ್ದೇಶನಾಲಯ 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೫ , ೨೦೧೩ 

೨೧೨೩ 
ಕಂದಾಯ ಇಲಾಖೆಯು ತನ್ನ ವ್ಯಾಪ್ತಿಯಲ್ಲಿ ಬರುವ ಈ ಕೆಳಕಂಡ ಕ್ಷೇತ್ರ ಇಲಾಖೆ: ನಿಗಮ : ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಆಡಳಿತಾತ್ಮಕ ಮತ್ತು 
ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲಾಗುತ್ತಿದೆ: 


ಕಂದಾಯ ಇಲಾಖೆಯ ಅಧೀನಕ್ಕೊಳಪಡುವ ಅಧೀನ ಇಲಾಖೆಗಳು: ಶಾಸನ ಬದ್ದ ಸ್ವಾಯತ್ತ ಸಂಸ್ಥೆಗಳು 


ಪಾದೇಶಿಕ ಆಯುಕ್ತರು , ಬೆಂಗಳೂರು 
ಪ್ರಾದೇಶಿಕ ಆಯುಕ್ತರು, ಮೈಸೂರು 
ಪಾದೇಶಿಕ ಆಯುಕ್ತರು, ಗುಲ್ಬರ್ಗಾ 
ಪ್ರಾದೇಶಿಕ ಆಯುಕ್ತರು, ಬೆಳಗಾವಿ 
ಆಯುಕ್ತರು, ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ 
ಆಯುಕ್ತರು, ಭೂಮಾಪನ ಮತ್ತು ಭೂದಾಖಲೆಗಳ ಇಲಾಖೆ 
ಅಧ್ಯಕ್ಷರು, ಕರ್ನಾಟಕ ಮೇಲ್ಮನವಿ ಪ್ರಾಧಿಕಾರ 
ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆ 
ಆಯುಕ್ತರು, ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ, ಬಾಗಲಕೋಟೆ 
ಆಯುಕ್ತರು, ಕೂಡಲಸಂಗಮ ಅಭಿವೃದ್ಧಿ ಮಂಡಳಿ, ಬಾಗಲಕೋಟೆ. 

ಆಯುಕ್ತರು , ಬಸವಕಲ್ಯಾಣ ಅಭಿವೃದ್ಧಿ ಮಂಡಳಿ 
12 ಆಯುಕ್ತರು , ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ, ಬ್ಯಾಡಗಿ ತಾಲ್ಲೂಕು, ಹಾವೇರಿ ಜಿಲ್ಲೆ. 

ಆಯುಕ್ತರು, ಸನ್ನತಿ ಅಭಿವೃದ್ಧಿ ಮಂಡಳಿ, ಸನ್ನತಿ ಗ್ರಾಮ , ಗುಲ್ಬರ್ಗಾ ಜಿಲ್ಲೆ . 
ಆಯುಕ್ತರು , ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ, ಬೈಲಹೊಂಗಲ 
ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಸಾರ್ವಜನಿಕ ಜಮೀನುಗಳ ನಿಗಮ ನಿಯಮಿತ, ಬೆಂಗಳೂರು. 
ನಿರ್ದೆಶಕರು, ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳು , ಬೆಂಗಳೂರು 

ನಿರ್ದೆಶಕರು , ಅಟಲ್ ಜೀ ಜನಸ್ನೇಹಿ ಕೇಂದ್ರಗಳು ( ನೆಮ್ಮದಿ), ಬೆಂಗಳೂರು 
18 ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ದೇವಿಕಾ ರಾಣಿ ಮತ್ತು ರೋರಿಕ್ ಎಸ್ಟೇಟ್ ಮಂಡಳಿ , ಬೆಂಗಳೂರು 

ಕಂದಾಯ ಇಲಾಖೆಯು ನಿರ್ವಹಿಸುವ ಪ್ರಮುಖ ಕಾರ್ಯಗಳು ಕೆಳಕಂಡಂತಿವೆ: 
1. ರಾಜ್ಯದಲ್ಲಿ ಭೂದಾಖಲೆಗಳ ನಿರ್ವಹಣೆ ಮತ್ತು ಎಲ್ಲಾ ಜಮೀನುಗಳ ಭೂಮಾಪನ 
2 . ಭೂ ಕಂದಾಯ , ನೀರು ತೆರಿಗೆ , ಮತ್ತಿತರ ಸರ್ಕಾರಿ ಬಾಕಿ, ಉಪಕರ ಮತ್ತು ತೆರಿಗೆಗಳ ವಸೂಲಾತಿ, ಗಾಮಠಾಣ ,ಗೋಮಾಳ, ಗುಂಡುತೋಪು, ಕೆರೆ 

ಅಂಗಳ, ಉಪವನಗಳು ಇತ್ಯಾದಿ ಸಮುದಾಯ ಜಮೀನುಗಳೂ ಸೇರಿದಂತೆ ಎಲ್ಲಾ ಸರ್ಕಾರಿ ಜಮೀನುಗಳ ನಿರ್ವಹಣೆ ಮತ್ತು ಪರಿಸರ ಸಂರಕ್ಷಣೆ 
3. ಭೂ ಮಂಜೂರಾತಿ 
4. ಭೂ ಸುಧಾರಣೆ ಮತ್ತು ಗೇಣಿದಾರಿಕೆಯ ನಿರ್ಬಂಧನೆಗಳ ನಿರ್ವಹಣೆ 
5. ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡದವರ ಜಮೀನು ರಕ್ಷಣೆ 
6. ಭೂ ಪರಿವರ್ತನೆ 
7. ಸ್ಥಿರಾಸ್ತಿಗಳ ಮೇಲಿನ ಬಾಡಿಗೆ ನಿಯಂತ್ರಣ 
8. ಸಾರ್ವಜನಿಕ ಉದ್ದೇಶಕ್ಕಾಗಿ ಖಾಸಗಿ ಆಸ್ತಿಗಳನ್ನು ಸ್ವಾಧೀನಪಡಿಸುವುದು 
9. ಸ್ಥಿರಾಸ್ತಿಗಳ ವ್ಯವಹಾರ , ಉಯಿಲು, ಒಪ್ಪಂದ ಇತ್ಯಾದಿಗಳ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ ವಸೂಲಾತಿ 
10. ಹಿಂದೂ ಧಾರ್ಮಿಕ ಸ್ಥಳಗಳ ನಿಯಂತ್ರಣ ಮತ್ತು ಅಭಿವೃದ್ಧಿ 

(ii) ಕಂದಾಯ ಇಲಾಖೆಯ ಸಚಿವಾಲಯದ ಅಧಿಕಾರಿಗಳು ಮತ್ತು ನೌಕರರ ವಿವರ ಹಾಗೂ ಕರ್ತವ್ಯಗಳು 


17 


ಹುದ್ದೆ ಹಾಗೂ ಕಛೇರಿ ವಿಳಾಸ 


ನಿರ್ವಹಿಸುತ್ತಿರುವ ಕರ್ತವ್ಯಗಳು 


ಸಂ . 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 
ಕೊಠಡಿ ಸಂ :505 , 5ನೇ ಮಹಡಿ, 3ನೇ 
ಹಂತ, ಬಹುಮಹಡಿ ಕಟ್ಟಡ 
ಬೆಂಗಳೂರು- 560 001 


ಕಂದಾಯ ಇಲಾಖೆಯ ಅಧಿಕೃತ ಮುಖ್ಯಸ್ಥರಾಗಿದ್ದು , ಇಲಾಖಾ ಸಚಿವರ ನಿರ್ದೆಶನಗಳನ್ನು 
ಕಾಯ್ದೆ ಮತ್ತು ನಿಯಮಗಳ ಚೌಕಟ್ಟಿನಲ್ಲಿ ಹಾಗೂ ಕರ್ನಾಟಕ ಸರ್ಕಾರಿ ( ವ್ಯವಹಾರ 
ನಿರ್ವಹಣೆ) ನಿಯಮಗಳಿಗೆ ಒಳಪಟ್ಟು ಕಂದಾಯ ಇಲಾಖೆಯ ವಿಷಯಗಳನ್ನು ವಿಲೇವಾರಿ 
ಮಾಡುವ ಮತ್ತು ಎಲ್ಲಾ ವ್ಯವಹಾರದ ನಿರ್ವಹಣೆಯ ಜವಾಬ್ದಾರಿ ಹೊಂದಿರುತ್ತಾರೆ. ಹಾಗೂ 
ಇವರು ಭೂ ಮಾಪನ ಮತ್ತು ಭೂ ದಾಖಲೆ, ಭೂ ಸುಧಾರಣೆ, ಕಂದಾಯ ಸೇವೆಗಳು , 


೨೧೨೪ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೫ , ೨೦೧೩ 


ಭಾಗ ೪ಎ 


ಹುದ್ದೆ ಹಾಗೂ ಕಛೇರಿ ವಿಳಾಸ 


ನಿರ್ವಹಿಸುತ್ತಿರುವ ಕರ್ತವ್ಯಗಳು 


ಸಂ . 


ಸರ್ಕಾರದ ಕಾರ್ಯದರ್ಶಿ 
( ವಿಪತ್ತು ನಿರ್ವಹಣೆ/ ಭೂಮಿ ಮತ್ತು 
ಯುಪಿಒಆರ್) 5ನೇ ಮಹಡಿ, 2ನೇ 
ಹಂತ, ಬಹುಮಹಡಿ ಕಟ್ಟಡ 
ಬೆಂಗಳೂರು- 560 001 


ಭೂ ಸ್ವಾಧೀನ, ಭೂ ಮಂಜೂರಾತಿ ಎಲ್ಲಾ ಪಾಲಿಸಿ ವಿಷಯಗಳು ( All Policy Matters), 
ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳು , ಅಟಲ್‌ಜೀ ಜನಸ್ನೇಹಿ ಕೇಂದ್ರಗಳು , ಕರ್ನಾಟಕ 
ಸಾರ್ವಜನಿಕ ಜಮೀನುಗಳ ನಿಗಮ (KPLC) ಸಕಾಲ ಯೋಜನೆ , ಕೆ. ಎ . ಟಿ ., ಬಸವ ಕಲ್ಯಾಣ 
ಅಭಿವೃದ್ಧಿ ಮಂಡಳಿ, ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ, ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ, 
ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ, ರೋರಿಕ್ ಮತ್ತು ದೇವಿಕಾರಾಣಿ ರೋರಿಕ್ ಎಸ್ಟೇಟ್ 
ಮಂಡಳಿ ಮತ್ತು ಇಲಾಖೆಯ ಸಮಗ್ರ ಮೇಲ್ವಿಚಾರಣೆ ಕಾರ್ಯವನ್ನು ನಿರ್ವಹಿಸುತ್ತಾರೆ. 
ಇಲಾಖೆಯ ಅಧೀನ ಸಿಬ್ಬಂದಿಯ ಮೇಲ್ವಿಚಾರಣೆ ಮತ್ತು ನಿಯಂತ್ರಣದ ಅಧಿಕಾರವನ್ನು 
ಹೊಂದಿರುವರು. ಇಲಾಖೆಗೆ ಸಂಬಂಧಿಸಿದ ನೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು 
ಇಲಾಖಾ ಸಚಿವರಿಗೆ ಸಲಹೆ ಸಹಕಾರ ನೀಡುವರು. 
ಕಂದಾಯ ಇಲಾಖೆಯಲ್ಲಿ ಅಧಿಕಾರ ಪತ್ಯಾಯೋಜನೆ ಪ್ರಕಾರ ವಿಪತ್ತು ನಿರ್ವಹಣೆ, 
ನೋಂದಣಿ ಮತ್ತು ಮುದ್ರಾಂಕ, ಮುಜರಾಯಿ ವಿಷಯಗಳ ಬಗ್ಗೆ ಇಲಾಖಾ ಸಚಿವರುಗಳ 
ನಿರ್ದೇಶನಗಳನ್ನು ಕಾನೂನು ಚೌಕಟ್ಟಿನಲ್ಲಿ ಹಾಗೂ ಕರ್ನಾಟಕ ಸರ್ಕಾರಿ ( ವ್ಯವಹಾರ 
ನಿರ್ವಹಣೆ) ನಿಯಮಗಳಿಗೆ ಒಳಪಟ್ಟು ವಿಲೇವಾರಿ ಮಾಡುವ ಜವಾಬ್ದಾರಿ ಹೊಂದಿರುವರು 
ಹಾಗೂ ಭೂಮಿ ಯೋಜನೆ ಮತ್ತು ನಗರ ಆಸ್ತಿ ಮಾಲೀಕತ್ವದ ಹಕ್ಕು (Urban Property 
Ownership Right ) ( UPOR) ಯೋಜನೆಯ ಪರಿಣಾಮಕಾರಿ ನಿರ್ವಹಣೆಗೆ ಸಂಬಂಧಿಸಿದ 
ವಿಷಯಗಳನ್ನು ನಿರ್ವಹಿಸುವರು ಹಾಗೂ ಸದರಿ ವಿಷಯಗಳಲ್ಲಿ ನೀತಿ ನಿರ್ಧಾರ 
ತೆಗೆದುಕೊಳ್ಳಲು ಇಲಾಖಾ ಸಚಿವರಿಗೆ ಸಲಹೆ ಸಹಕಾರ ನೀಡುವರು . 
ಕಂದಾಯ ಇಲಾಖೆಯ ಭೂ ಮಂಜೂರಾತಿ, ಭೂ ಸುಧಾರಣೆ ಮತ್ತು ಭೂ ಸುಧಾರಣಾ 
ಕೋಶ/ ವಿಶೇಷ ಕೋಶ, ಉಪ ವಿಭಾಗಾಧಿಕಾರಿಗಳು ಮತ್ತು ಮೇಲ್ಪಟ್ಟ ಉನ್ನತ ಅಧಿಕಾರಿಗಳಿಗೆ 
ಸಂಬಂಧಿಸಿದ ಎಲ್ಲಾ ಸೇವಾ ವಿಷಯಗಳು, ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ 
ನಿರ್ದೇಶನಾಲಯದ ಎಲ್ಲಾ ವಿಷಯಗಳು, ಅಟಲ್ ಜನಸ್ನೇಹಿ (ನೆಮ್ಮದಿ) ಯೋಜನೆಗೆ 
ಸಂಬಂಧಿಸಿದಂತೆ ನಿರ್ದೇಶನಾಲಯದಿಂದ ಬರುವ ಎಲ್ಲಾ ವಿಷಯಗಳು, ಸಕಾಲ ಯೋಜನೆಗೆ 
ಸಂಬಂಧಿಸಿದ ಎಲ್ಲಾ ಪಾಲಿಸಿ ವಿಷಯಗಳು ಹಾಗೂ ಶಾಖೆಗಳಲ್ಲಿ ನಿರ್ವಹಿಸುವ ವಿಷಯಗಳ 
ಮೇಲ್ವಿಚಾರಣೆ ಹಾಗೂ ಸದರಿ ಶಾಖೆಗಳ ಅಧೀನ ಸಿಬ್ಬಂದಿ ಮೇಲೆ ನಿಯಂತ್ರಣ 
ಹೊಂದಿರುವರು . 
ಭೂ ಸುಧಾರಣಾ ಶಾಖೆಯಲ್ಲಿ ನಿರ್ವಹಿಸುವ ವಿಷಯಗಳ ಮೇಲ್ವಿಚಾರಣೆ ಹಾಗೂ ಅಧೀನ 
ಸಿಬ್ಬಂದಿಯ ನಿಯಂತ್ರಣ ಹೊಂದಿರುವರು 


ಸರ್ಕಾರದ ಅಪರ ಕಾರ್ಯದರ್ಶಿ 
( ಭೂ ಸುಧಾರಣೆ, ಭೂ ಸುಧಾರಣಾ 
ಕೋಶ, ವಿಶೇಷಕೋಶ, ಮತ್ತು ಭೂ 
ಮಂಜೂರಾತಿ ) 5ನೇ ಮಹಡಿ, 
ಬಹುಮಹಡಿ ಕಟ್ಟಡ, 
ಬೆಂಗಳೂರು- 560 001 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
( ಭೂ ಸುಧಾರಣೆ) 5ನೇ ಮಹಡಿ, 
ಬಹುಮಹಡಿ ಕಟ್ಟಡ 
ಬೆಂಗಳೂರು-560 001 
ಶಾಖಾಧಿಕಾರಿ 
ಭೂಸುಧಾರಣೆ ಶಾಖೆ 5ನೇ 
ಮಹಡಿ, ಬಹುಮಹಡಿ ಕಟ್ಟಡ 
ಬೆಂಗಳೂರು- 560 001 
ಅ) ಹಿರಿಯ ಸಹಾಯಕರು 
ಆ) ಸಹಾಯಕರು -1 
ಇ) ಸಹಾಯಕರು - 2 
ಈ ) ಕಿರಿಯ ಸಹಾಯಕರು 
ಉ ) ದಲಾಯತ್ 


ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಮತ್ತು ಅದರಡಿಯ ನಿಯಮಗಳು, ವಿವಿಧ ಇನಾಂ 
ರದ್ದಿಯಾತಿ ಕಾಯ್ದೆ ಅಡಿ ಬರುವ ನಿಯಮಗಳಿಗೆ ಸಂಬಂಧಿಸಿದ ವಿಷಯಗಳನ್ನು 
ನಿರ್ವಹಿಸುವುದು. 
ಅ) ಹಿರಿಯ ಸಹಾಯಕರು: 
1. ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ , ವಿವಿಧ ಇನಾಂ ರದ್ದಿಯಾತಿ ಕಾಯ್ದೆ ಅಡಿ 

ಬರುವ ಕಾಯ್ದೆ ಮತ್ತು ನಿಯಮಗಳಿಗೆ ತಿದ್ದುಪಡಿ. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109ರಡಿ ಕೃಷಿ ಜಮೀನನ್ನು ಕೃಷಿಯೇತರ 
ಉದ್ದೇಶಕ್ಕೆ ಖರೀದಿಸಲು ಅನುಮತಿ ನೀಡುವ ವಿಚಾರ ( ಬೆಂಗಳೂರು ವಿಭಾಗಕ್ಕೆ 

ಸಂಬಂಧಿಸಿದಂತೆ). 
3. ಕರ್ನಾಟಕ ಭೂಸುಧಾರಣೆ ಕಾಯ್ದೆ ಕಲಂ 48ರಂತೆ ಪಿ. ಟಿ.ಸಿ.ಎಲ್ ಕಾಯ್ದೆ ಅಡಿ 

ಬರುವ ಜಮೀನು ಪರಭಾರೆ ವಿಷಯ. 
ವಿಧಾನ ಸಭೆ , ವಿಧಾನ ಪರಿಷತ್ ಪ್ರಶ್ನೆಗಳು , ಗಮನ ಸೆಳೆಯುವ ಸೂಚನೆ ಮತ್ತು 
ಭರವಸೆಗಳು ( ಬೆಂಗಳೂರು ವಿಭಾಗಕ್ಕೆ ಸಂಬಂಧಿಸಿದಂತೆ), ಇತರೇ 
( ಮಿಸಲೇನಿಯಸ್) ವಿಷಯಗಳು . 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೫ , ೨೦೧೩ 


೨೧೨೫ 


ಹುದ್ದೆ ಹಾಗೂ ಕಛೇರಿ ವಿಳಾಸ 


ನಿರ್ವಹಿಸುತ್ತಿರುವ ಕರ್ತವ್ಯಗಳು 


ಆ ) ಸಹಾಯಕರು - 1: 
1. ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109ರಡಿ ಕೃಷಿ ಜಮೀನನ್ನು ಕೃಷಿಯೇತರ 

ಉದ್ದೇಶಕ್ಕೆ ಖರೀದಿಸಲು ಅನುಮತಿ ನೀಡುವ ವಿಚಾರ ( ಮೈಸೂರು ವಿಭಾಗಕ್ಕೆ 
ಸಂಬಂಧಿಸಿದಂತೆ) . 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 61ರಂತೆ ಮತ್ತು ಪಿ. ಟಿ.ಸಿ.ಎಲ್ ಕಾಯ್ದೆ 
ಕಲಂ 4 ( 2) ರ ಅಡಿ ಬರುವ ಜಮೀನು ಪರಭಾರೆ ವಿಷಯ ( ಮೈಸೂರು ವಿಭಾಗಕ್ಕೆ 

ಸಂಬಂಧಿಸಿದಂತೆ). 
3, ವಿಧಾನ ಸಭೆ, ವಿಧಾನ ಪರಿಷತ್‌ನ ಪ್ರಶ್ನೆಗಳು, ಗಮನ ಸೆಳೆಯುವ ಸೂಚನೆ ಮತ್ತು 

ಭರವಸೆಗಳು ( ಮೈಸೂರು ವಿಭಾಗ ). 
4. ಕಾಯ್ದೆ ಮತ್ತು ನಿಯಮದಡಿ ಬರುವ ರಿಟ್ ಅರ್ಜಿಗಳು (ಮೈಸೂರು ವಿಭಾಗ). 
5. ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 48ರಡಿ ಭೂ ನ್ಯಾಯ ಮಂಡಳಿಯ 

ಸದಸ್ಯರ ನಾಮ ನಿರ್ದೇಶನ ಇತ್ಯಾದಿ ವಿಷಯ . 
6, ವಿವಿಧ ಇನಾಂ ರದ್ದಿಯಾತಿ ಕಾಯ್ದೆ ಅಡಿ ಬರುವ ನೀತಿ ವಿಷಯಗಳು. 
ಇ) ಸಹಾಯಕರು -2 
1. ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109ರಡಿ ಕೃಷಿ ಜಮೀನನ್ನು ಕೃಷಿಯೇತರ 

ಉದ್ದೇಶಕ್ಕೆ ಖರೀದಿಸಲು ಅನುಮತಿ ನೀಡುವ ವಿಚಾರ ( ಬೆಳಗಾವಿ ಮತ್ತು ಗುಲ್ಬರ್ಗಾ 
ವಿಭಾಗಕ್ಕೆ ಸಂಬಂಧಿಸಿದಂತೆ). 
ವಿಧಾನ ಸಭೆ, ವಿಧಾನ ಪರಿಷತ್‌ನ ಪ್ರಶ್ನೆಗಳು , ಗಮನ ಸೆಳೆಯುವ ಸೂಚನೆ ಮತ್ತು 

ಭರವಸೆಗಳು ( ಬೆಳಗಾವಿ ಮತ್ತು ಗುಲ್ಬರ್ಗಾ ವಿಭಾಗಕ್ಕೆ ಸಂಬಂಧಿಸಿದಂತೆ). 
3. ಕಾಯ್ದೆ ಮತ್ತು ನಿಯಮದಡಿ ಬರುವ ರಿಟ್ ಅರ್ಜಿಗಳು ( ಬೆಳಗಾವಿ ಮತ್ತು ಗುಲ್ಬರ್ಗಾ 

ವಿಭಾಗ). 
ಈ ) ಸಹಾಯಕರು - 3 ( ಸಾಂಖ್ಯಿಕ ನಿರೀಕ್ಷಕರು): 
1. ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಮತ್ತು ವಿವಿಧ ಇನಾಂ ರದ್ದಿಯಾತಿ ಕಾಯ್ದೆ 

ಅಡಿಯಲ್ಲಿ ಬರುವ ನಿಯತಕಾಲಿಕ ಅಂಕಿ ಅಂಶಗಳ ಕ್ರೂಢೀಕೃತ ಮಾಹಿತಿ. 
ಅಂಕಿ - ಅಂಶಗಳಿಗೆ ಸಂಬಂಧಪಟ್ಟ ವಿಧಾನ ಸಭೆ, ವಿಧಾನ ಪರಿಷತ್‌ನ ಪ್ರಶ್ನೆಗಳು 

ಗಮನ ಸೆಳೆಯುವ ಸೂಚನೆ ಮತ್ತು ಭರವಸೆಗಳ ವಿಷಯ 
3. ಆಯವ್ಯಯಕ್ಕೆ ಸಂಬಂಧಿಸಿದ ಮಾಹಿತಿ, ರಾಜ್ಯಪಾಲರ ಭಾಷಣಕ್ಕೆ ಮಾಹಿತಿ, ಕೇಂದ್ರ 

ಸರ್ಕಾರಕ್ಕೆ ಮಾಹಿತಿ ಒದಗಿಸುವ ವಿಚಾರ. 
4. ತಾಲ್ಲೂಕು ಭೂ ನ್ಯಾಯ ಮಂಡಳಿಗಳ ಪ್ರಕರಣಗಳ ವಿಲೇ ವರದಿ ಕ್ರೂಢೀಕರಣ . 
5. ಗೇಣಿ ಅರ್ಜಿಗಳ ಮತ್ತು ಹೆಚ್ಚುವರಿ ಭೂಮಿ ಹಂಚಿಕೆ ಪ್ರಗತಿ ವರದಿಗಳು. 
ಉ ) ಕಿರಿಯ ಸಹಾಯಕರು: 
ಶಾಖೆಯಲ್ಲಿನ ಸ್ವೀಕೃತಿಗಳನ್ನು ಸ್ವೀಕರಿಸುವುದು, ವಿಷಯ ನಿರ್ವಾಹಕರಿಗೆ ಗುರುತಿಸುವುದು , 
ಕಡತಗಳನ್ನು ಸೃಷ್ಟಿಸುವುದು, ಚಲನವಲನವನ್ನು ನಮೂದಿಸಿ ರವಾನಿಸುವುದು, ಮುಕ್ತಾಯ - 
ಗೊಂಡ ಕಡತಗಳನ್ನು ದಾಖಲಾತಿ ವಿಭಾಗಕ್ಕೆ ಕಳುಹಿಸಲು ಕ್ರಮ ಕೈಗೊಳ್ಳುವುದು ಮತ್ತು ಇತರೆ 
ಕೆಲಸಗಳು. 
ಭೂ ನ್ಯಾಯ ಮಂಡಳಿಗಳ ತೀರ್ಮಾನಗಳನ್ನು ಪ್ರಶ್ನಿಸಿ ಸಲ್ಲಿಸುವ ರಿಟ್ ಅರ್ಜಿ | 
ರಿಟ್ ಅಪೀಲು/ ಎಸ್.ಎಲ್.ಪಿ ./ ಅಧೀನ ನ್ಯಾಯಾಲಯಗಳ ಪಕರಣಗಳ ಕುರಿತು 
ಕಮವಹಿಸುವುದು. ಜಿಲ್ಲಾ ಕಛೇರಿ ಸಂಕೀರ್ಣ, ಮಿನಿ ವಿಧಾನಸೌಧಗಳ ನಿರ್ಮಾಣ ಕುರಿತು 
ಆಡಳಿತಾತ್ಮಕ ಅನುಮೋದನೆ, ಅನುದಾನ ಮಂಜೂರಾತಿ, ವಾಹನ ಖರೀದಿ ಮಂಜೂರಾತಿ, 
ವೇತನೇತರ ( ಯೋಜನೇತರ ) ಅನುದಾನ ಬಿಡುಗಡೆ ಹಾಗೂ ಭೂ ಕಂದಾಯ ವಿಷಯಗಳ 
ನಿರ್ವಹಣೆ. 


ಸರ್ಕಾರದ ಅಧೀನ ಕಾರ್ಯದರ್ಶಿ , 
( ಭೂ ಸುಧಾರಣೆ ಕೋಶ ಮತ್ತು 
ಭೂ ಕಂದಾಯ) 
5ನೇ ಮಹಡಿ, ಬಹುಮಹಡಿ ಕಟ್ಟಡ 
ಬೆಂಗಳೂರು-560 001 


೨೧೨೬ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೫ , ೨೦೧೩ 


ಭಾಗ ೪ಎ 


ಹುದ್ದೆ ಹಾಗೂ ಕಛೇರಿ ವಿಳಾಸ 


ನಿರ್ವಹಿಸುತ್ತಿರುವ ಕರ್ತವ್ಯಗಳು 


ಸಂ . 


ಶಾಖಾಧಿಕಾರಿ 
( ಭೂ ಸುಧಾರಣಾ ಕೋಶ) 
5ನೇ ಮಹಡಿ, 
ಬಹುಮಹಡಿ ಕಟ್ಟಡ 
ಬೆಂಗಳೂರು- 560 001 
ಅ) ಹಿರಿಯ ಸಹಾಯಕರು 
ಆ) ಸಹಾಯಕರು -1 
ಇ) ಸಹಾಯಕರು - 2 
ಈ ) ಕಿರಿಯ ಸಹಾಯಕರು 
ಉ ) ದಲಾಯತ್ 


8 . 


| 


ಶಾಖಾಧಿಕಾರಿ 


( ಭೂ ಕಂದಾಯ ) 
5ನೇ ಮಹಡಿ, 
ಬಹುಮಹಡಿ ಕಟ್ಟಡ 
ಬೆಂಗಳೂರು- 560 001 
ಅ ) ಹಿರಿಯ ಸಹಾಯಕರು 
ಆ) ಸಹಾಯಕರು -1 
ಇ) ಸಹಾಯಕರು - 2 
ಈ ) ಕಿರಿಯ ಸಹಾಯಕರು 
ಉ ) ದಲಾಯತ್ 


ಭೂ ನ್ಯಾಯ ಮಂಡಳಿಗಳ ತೀರ್ಮಾನಗಳನ್ನು ಪ್ರಶ್ನಿಸಿ ಸಲ್ಲಿಸುವ ರಿಟ್ ಅರ್ಜಿ/ 
ರಿಟ್ ಅಪೀಲು/ ಎಸ್.ಎಲ್. ಪಿ ./ ಅಧೀನ ನ್ಯಾಯಾಲಯ ಪ್ರಕರಣಗಳ ಕುರಿತು 
ಕ್ರಮವಹಿಸುವುದು. ಜಿಲ್ಲಾ ಕಛೇರಿ ಸಂಕೀರ್ಣ, ಮಿನಿ ವಿಧಾನಸೌಧಗಳ ನಿರ್ಮಾಣ ಕುರಿತು 
ಆಡಳಿತಾತ್ಮಕ ಅನುಮೋದನೆ, ಅನುದಾನ ಮಂಜೂರಾತಿ, ವಾಹನ ಖರೀದಿ ಮಂಜೂರಾತಿ, 
ವೇತನೇತರ ( ಯೋಜನೇತರ) ಅನುದಾನ ಬಿಡುಗಡೆ. 
ಅ) ಹಿರಿಯ ಸಹಾಯಕರು: 
ಕಂದಾಯ ಇಲಾಖೆಯ ಜಿಲ್ಲಾ ಕಛೇರಿ ಸಂಕೀರ್ಣ, ಮಿನಿವಿಧಾನಸೌಧ ನಿರ್ಮಾಣ, ಭೂ 
ನ್ಯಾಯ ಮಂಡಳಿಗಳ ತೀರ್ಮಾನಗಳನ್ನು ಪ್ರಶ್ನಿಸಿ ರಿಟ್ ಅರ್ಜಿ / ಅಪೀಲು ಮತ್ತು 
ಎಸ್.ಎಲ್. ಪಿ . ಗಳ ಕುರಿತ ವಿಷಯಗಳು 
ಆ ) ಸಹಾಯಕರು -1: 
ಕಂದಾಯ ಇಲಾಖೆಯ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದ ವಿಷಯ , ವಾಹನ ಖರೀದಿ 
ಮಂಜೂರಾತಿ, ನ್ಯಾಯಾಲಯ ವಿಷಯಗಳು , ಕಾರ್ಯನೀತಿ ವಿಷಯ . 
) ಸಹಾಯಕರು - 2 
ಕಂದಾಯ ಇಲಾಖೆಯ ವೇತನೇತರ ಅನುದಾನ ಬಿಡುಗಡೆಗೆ ಸಂಬಂಧಿಸಿದ ವಿಷಯಗಳು. 
ಈ ) ಕಿರಿಯ ಸಹಾಯಕರು: 
ಶಾಖೆಗೆ ಸಂಬಂಧಿಸಿದ ಸ್ವೀಕೃತಿಗಳನ್ನು ದಿನಚರಿ ಮಾಡಿ ವಿಷಯ ನಿರ್ವಾಹಕರಿಗೆ 
ನೀಡುವುದು, ಸಹಿಯಾದ ಆದೇಶ/ ಪತ್ರಗಳನ್ನು ರವಾನಿಸುವುದು ಹಾಗೂ ಕಡತಗಳ 
ಚಲನವಲನ ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ ಕಡತಗಳನ್ನು ದಾಖಲಾತಿ ಶಾಖೆಗೆ 
ಕಳುಹಿಸುವುದು 
ಭೂ ಕಂದಾಯ ಕಾಯ್ದೆ ಮತ್ತು ಅದರಡಿಯ ನಿಯಮಗಳ ವಿಷಯಗಳು , ಭೂ ಕಂದಾಯ 
ಮನ್ನಾ , ಖಾತಾ ಬದಲಾವಣೆ ಮತ್ತು ದೂರುಗಳು, ಮ್ಯುಟೇಷನ್ ವಿವಾದ, ಡಿ.ಸಿ . ಬಿ., 
ಬ್ಯಾಂಕ್ ಸಾಲ ವಸೂಲಿ, ಎಸ್.ಎಲ್. ಬಿ .ಸಿ. ವಿಷಯಗಳು , ಸರ್ಕಾರಿ ಬಾಕಿಯನ್ನು ಭೂ 
ಕಂದಾಯ ಬಾಕಿಯೆಂದು ಪರಿಗಣಿಸಿ ವಸೂಲಿ ಮಾಡುವುದು. 
ಅ) ಹಿರಿಯ ಸಹಾಯಕರು: 
ಮೈಸೂರು ಮತ್ತು ಗುಲ್ಬರ್ಗಾ ವಿಭಾಗಗಳಿಗೆ ಸಂಬಂಧಿಸಿದ ಈ ಕೆಳಕಾಣಿಸಿದ ವಿಷಯಗಳು 
1 ಎಲ್ಲಾ ವಿಭಾಗಗಳ ಭೂ ಕಂದಾಯ ಮನ್ನಾ ಮಾಡುವ ಪ್ರಸ್ತಾವನೆಗಳನ್ನು 

ಪರಿಶೀಲಿಸುವುದು 
ಖಾತಾ ಬದಲಾವಣೆಯ ಬಗ್ಗೆ ಬಂದ ದೂರುಗಳ ಬಗ್ಗೆ ಕ್ರಮ ಕೈಗೊಳ್ಳುವುದು. 

ಮ್ಯುಟೇಷನ್ ವಿವಾದಗಳಿಗೆ ಸಂಬಂಧಿಸಿದ ಪ್ರಕರಣಗಳನ್ನು ಪರಿಶೀಲಿಸುವುದು. 
3 ಖಾತೆ: ಮ್ಯುಟೇಷನ್ ವಿವಾದಗಳಿಗೆ ಸಂಬಂಧಿಸಿದ ನ್ಯಾಯಾಲಯ ಪ್ರಕರಣಗಳು. 
4 ಖಾತೆ:ಮ್ಯುಟೇಷನ್ ವಿವಾದಗಳಿಗೆ ಸಂಬಂಧಿಸಿದ ವಿಧಾನ ಸಭೆ/ ಪರಿಷತ್ 
ಈ ಪ್ರಶ್ನೆಗಳು ,ಅರ್ಜಿ ಸಮಿತಿ, ಭರವಸೆ ಇತ್ಯಾದಿ ವಿಷಯಗಳು . 

ಮೇಲಿನ ವಿಷಯಗಳಿಗೆ ಸಂಬಂಧಿಸಿದ ಮಾಹಿತಿ ಹಕ್ಕು ಅಧಿನಿಯಮದ ಅಡಿಯಲ್ಲಿ 

ಸಲ್ಲಿಸಿದ ಅರ್ಜಿಗಳು. 
6 ಮೇಲ್ಕಂಡ ವಿಷಯಗಳಿಗೆ ಸಂಬಂಧಿಸಿದ ಭೂ ಕಂದಾಯ ಕಾಯಿದೆಗೆ ತಿದ್ದುಪಡಿ 

ಮಾಡುವ ವಿಷಯಗಳು . 
ಆ ) ಸಹಾಯಕರು -1: 
ಬೆಳಗಾಂ ಮತ್ತು ಬೆಂಗಳೂರು ವಿಭಾಗಗಳಿಗೆ ಸಂಬಂಧಿಸಿದ ವಿಷಯಗಳು 
1 ಖಾತಾ ಬದಲಾವಣೆಯ ಸಂಬಂಧ ಬರುವ ದೂರುಗಳ ಬಗ್ಗೆ ಕ್ರಮ 

ಕೈಗೊಳ್ಳುವುದು . ಮ್ಯುಟೇಷನ್ ವಿವಾದ ಗಳಿಗೆ ಸಂಬಂಧಿಸಿದ 
ಪ್ರಕರಣಗಳನ್ನು ಪರಿಶೀಲಿಸುವುದು. 
ಖಾತೆ: ಮ್ಯುಟೇಷನ್ ವಿವಾದಗಳಿಗೆ ಸಂಬಂಧಿಸಿದ ನ್ಯಾಯಾಲಯ 

ಪ್ರಕರಣಗಳು 
3 ಖಾತೆ:ಮ್ಯುಟೇಷನ್ ವಿವಾದಗಳಿಗೆ ಸಂಬಂಧಿಸಿದ ವಿಧಾನ ಸಭೆ/ 

ಪರಿಷತ್ ಪ್ರಶ್ನೆಗಳು , ಅರ್ಜಿಸಮಿತಿ, ಭರವಸೆ ಇತ್ಯಾದಿ ವಿಷಯಗಳು 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೫ , ೨೦೧೩ 


೨೧೨೭ 


ಹುದ್ದೆ ಹಾಗೂ ಕಛೇರಿ ವಿಳಾಸ 


ನಿರ್ವಹಿಸುತ್ತಿರುವ ಕರ್ತವ್ಯಗಳು 


ಇ) ಸಹಾಯಕರು - 2 


ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಭೂ ಮಂಜೂರಾತಿ -1 
5ನೇ ಮಹಡಿ, 
ಬಹುಮಹಡಿ ಕಟ್ಟಡ 
ಬೆಂಗಳೂರು- 560 001 


1 ಡಿ. ಸಿ.ಬಿಯನ್ನು ತಯಾರಿಸುವುದು. 
2 ಬ್ಯಾಂಕ್ ಸಾಲ ವಸೂಲು ಮಾಡುವುದು 

ಸರ್ಕಾರಿ ಬಾಕಿಯನ್ನು ಭೂ ಕಂದಾಯ ಬಾಕಿಯೆಂದು ವಸೂಲು 

ಮಾಡುವುದು 
4 ರಾಜ್ಯ ಮಟ್ಟದ ಬ್ಯಾಂಕರುಗಳ ಸಮಿತಿ ಸಭೆಗೆ ಸಂಬಂಧಿಸಿದ 

ವಿಷಯಗಳು ( ಎಸ್.ಎಲ್. ಬಿ . ಸಿ ) . 

ಬೆಳೆ ಅಂಕಿ ಅಂಶಗಳ ಯೋಜನೆಗೆ ಸಂಬಂಧಿಸಿದ ವಿಷಯಗಳು. 
6 ಆಣೇವಾರಿಗೆ ಸಂಬಂಧಿಸಿದ ವಿಷಯಗಳು. 
7 . ವಿಧಾನಸಭೆ:ವಿಧಾನ ಪರಿಷತ್‌ಗೆ ಸಂಬಂಧಿಸಿದ ಅರ್ಜಿ , ಭರವಸೆ, 

ಪ್ರಶ್ನೆ ಇತ್ಯಾದಿ ವಿಷಯಗಳು 
8 ಮೇಲ್ಕಂಡ ವಿಷಯಗಳಿಗೆ ಸಂಬಂಧಿಸಿದ ನ್ಯಾಯಾಲಯದ 

ಪ್ರಕರಣಗಳು. 
ಈ ) ಕಿರಿಯ ಸಹಾಯಕರು: 
ಶಾಖೆಗೆ ಸಂಬಂಧಿಸಿದ ಸ್ವೀಕೃತಿಗಳನ್ನು ದಿನಚರಿ ಮಾಡಿ ವಿಷಯ ನಿರ್ವಾಹಕರಿಗೆ 
ನೀಡುವುದು, ಸಹಿಯಾದ ಆದೇಶ/ ಪತ್ರಗಳನ್ನು ರವಾನಿಸುವುದು ಹಾಗೂ ಕಡತಗಳ 
ಚಲನವಲನ ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ ಕಡತಗಳನ್ನು ದಾಖಲಾತಿಗೆ 
ಕಳುಹಿಸುವುದು . 
ಬೆಂಗಳೂರು ನಗರ ಜಿಲ್ಲೆ , ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ ಜಿಲ್ಲೆ, ಕೋಲಾರ 
ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಹಾಸನ ಜಿಲ್ಲೆ, ಕೊಡಗು ಜಿಲ್ಲೆಗಳಿಗೆ 
ಸಂಬಂಧಿಸಿದ ಸರ್ಕಾರಿ ಜಮೀನು ಮಂಜೂರಾತಿಗೆ ಸಂಬಂಧಿಸಿದ ವಿಷಯಗಳು, ಪಿಟಿಸಿಎಲ್ 
ಕಾಯ್ದೆ ಅಡಿಯಲ್ಲಿ ಅನುಮತಿ ನೀಡುವ ವಿಷಯಗಳು , ಭೂ ಮಂಜೂರಾತಿ ನಿಯಮಗಳು, 
ಭೂ ಮಂಜೂರಾತಿಗೆ / ಭೂ ಪರಿವರ್ತನೆಗೆ ಸಂಬಂಧಿಸಿದಂತೆ ಕಂದಾಯ ನಿಯಮಗಳು 
ಹಾಗೂ ಭೂ ಕಂದಾಯ ಕಾಯ್ದೆಗೆ ತಿದ್ದುಪಡಿ ತರುವ ಹಾಗೂ ಇನ್ನಿತರ ಪಾಲಿಸಿ 
ವಿಷಯಗಳು , ಸರ್ಕಾರಿ ಜಮೀನು ಒತ್ತುವರಿ ಮತ್ತು ಹರಾಜಿಗೆ ಸಂಬಂಧಿಸಿದ ವಿಷಯಗಳು , 
ಕರ್ನಾಟಕ ಸಾರ್ವಜನಿಕ ಜಮೀನುಗಳ ನಿಗಮ ನಿಯಮಿತದ ವಿಷಯಗಳು. 
ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ ಜಿಲ್ಲೆ, ಕೋಲಾರ 
ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಹಾಸನ ಜಿಲ್ಲೆ, ಕೊಡಗು ಜಿಲ್ಲೆಗಳಿಗೆ 
ಸಂಬಂಧಿಸಿದ ಸರ್ಕಾರಿ ಜಮೀನು ಮಂಜೂರಾತಿಗೆ ಸಂಬಂಧಿಸಿದ ವಿಷಯಗಳು, ಪಿಟಿಸಿಎಲ್ 
ಕಾಯ್ದೆ ಅಡಿಯಲ್ಲಿ ಅನುಮತಿ ನೀಡುವ ವಿಷಯಗಳು, ಭೂ ಮಂಜೂರಾತಿ ನಿಯಮಗಳು, 
ಭೂ ಮಂಜೂರಾತಿಗೆ | ಭೂ ಪರಿವರ್ತನೆಗೆ ಸಂಬಂಧಿಸಿದಂತೆ ಕಂದಾಯ ನಿಯಮಗಳು 
ಹಾಗೂ ಭೂ ಕಂದಾಯ ಕಾಯ್ದೆಗೆ ತಿದ್ದುಪಡಿ ತರುವ ಹಾಗೂ ಇನ್ನಿತರ ಪಾಲಿಸಿ 
ವಿಷಯಗಳು , ಸರ್ಕಾರಿ ಜಮೀನು ಒತ್ತುವರಿ ಮತ್ತು ಹರಾಜಿಗೆ ಸಂಬಂಧಿಸಿದ ವಿಷಯಗಳು, 
ಕರ್ನಾಟಕ ಸಾರ್ವಜನಿಕ ಜಮೀನುಗಳ ನಿಗಮ ನಿಯಮಿತದ ವಿಷಯಗಳು . 
ಅ) ಹಿರಿಯ ಸಹಾಯಕರು: 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ ಜಿಲ್ಲೆಗಳಿಗೆ ಸಂಬಂಧಿಸಿದ ಸರ್ಕಾರಿ ಜಮೀನು 
ಮಂಜೂರಾತಿಗೆ ಸಂಬಂಧಿಸಿದ ವಿಷಯಗಳು, ಪಿಟಿಸಿಎಲ್ ಕಾಯ್ದೆ ಅಡಿಯಲ್ಲಿ ಅನುಮತಿ 
ನೀಡುವ ವಿಷಯಗಳು, ಭೂ ಮಂಜೂರಾತಿ ನಿಯಮಗಳು, ಭೂ ಮಂಜೂರಾತಿಗೆ | ಭೂ 
ಪರಿವರ್ತನೆಗೆ ಸಂಬಂಧಿಸಿದಂತೆ ಕಂದಾಯ ನಿಯಮಗಳು ಹಾಗೂ ಭೂ ಕಂದಾಯ 
ಕಾಯ್ದೆಗೆ ತಿದ್ದುಪಡಿ ತರುವ ಹಾಗೂ ಇನ್ನಿತರ ಪಾಲಿಸಿ ವಿಷಯಗಳು. 
ಆ) ಸಹಾಯಕರು - 1: 
ಬೆಂಗಳೂರು ನಗರ ಜಿಲ್ಲೆಗೆ ಸಂಬಂಧಿಸಿದ ಸರ್ಕಾರಿ ಜಮೀನು ಮಂಜೂರಾತಿಗೆ 
ಸಂಬಂಧಿಸಿದ ವಿಷಯಗಳು, ಪಿಟಿಸಿಎಲ್ ಕಾಯ್ದೆ ಅಡಿಯಲ್ಲಿ ಅನುಮತಿ ನೀಡುವ 
ವಿಷಯಗಳು, ಸರ್ಕಾರಿ ಜಮೀನು ಒತ್ತುವರಿ ಮತ್ತು ಹರಾಜಿಗೆ ಸಂಬಂಧಿಸಿದ ವಿಷಯಗಳು , 


ಶಾಖಾಧಿಕಾರಿ 
ಭೂ ಮಂಜೂರಾತಿ -1 ಶಾಖೆ 
5ನೇ ಮಹಡಿ , ಬಹುಮಹಡಿ ಕಟ್ಟಡ 
ಬೆಂಗಳೂರು- 560 001 
ಅ) ಹಿರಿಯ ಸಹಾಯಕರು 
ಆ) ಸಹಾಯಕರು -1 
ಇ) ಸಹಾಯಕರು - 2 
ಈ ) ಕಿರಿಯ ಸಹಾಯಕರು 
ಉ ) ದಲಾಯತ್ 


೨೧೨೮ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೫ , ೨೦೧೩ 


ಭಾಗ ೪ಎ 


ಹುದ್ದೆ ಹಾಗೂ ಕಛೇರಿ ವಿಳಾಸ 


ನಿರ್ವಹಿಸುತ್ತಿರುವ ಕರ್ತವ್ಯಗಳು 


ಸಂ . 


ಪೀಠಾಧಿಕಾರಿ/ 
ಶಾಖಾಧಿಕಾರಿ 
ಭೂ ಮಂಜೂರಾತಿ - 2 ಶಾಖೆ 
5ನೇ ಮಹಡಿ, 
ಬಹುಮಹಡಿ ಕಟ್ಟಡ 
ಬೆಂಗಳೂರು-560 001 
ಅ ) ಹಿರಿಯ ಸಹಾಯಕರು 
ಆ ) ಸಹಾಯಕರು -1 
ಇ ) ಕಿರಿಯ ಸಹಾಯಕರು 
ಈ ) ದಲಾಯತ್ 


ಸರ್ಕಾರದ ಅಧೀನ 
ಕಾರ್ಯದರ್ಶಿ , ವಿಶೇಷ ಕೋಶ 
5ನೇ ಮಹಡಿ , ಬಹುಮಹಡಿ ಕಟ್ಟಡ 
ಬೆಂಗಳೂರು-560 001 
ಅ) ಹಿರಿಯ ಸಹಾಯಕರು 
ಆ ) ಸಹಾಯಕರು -1 
ಇ) ಬೆರಳಚ್ಚುಗಾರರು 
ಈ ) ಕಿರಿಯ ಸಹಾಯಕರು 
ಉ ) ದಲಾಯತ್ 


ಇ) ಸಹಾಯಕರು - 2 
ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಹಾಸನ ಜಿಲ್ಲೆ, ಕೊಡಗು ಜಿಲ್ಲೆಗಳಿಗೆ 
ಸಂಬಂಧಿಸಿದ ಸರ್ಕಾರಿ ಜಮೀನು ಮಂಜೂರಾತಿಗೆ ಸಂಬಂಧಿಸಿದ ವಿಷಯಗಳು, 
ಪಿಟಿಸಿಎಲ್ ಕಾಯ್ದೆ ಅಡಿಯಲ್ಲಿ ಅನುಮತಿ ನೀಡುವ ವಿಷಯಗಳು. 
ಈ ) ಕಿರಿಯ ಸಹಾಯಕರು: 
ಶಾಖೆಗೆ ಸಂಬಂಧಿಸಿದ ಕೃತಿಗಳನ್ನು ದಿನಚರಿ ಮಾಡಿ ವಿಷಯ ನಿರ್ವಾಹಕರಿಗೆ 
ನೀಡುವುದು, ಸಹಿಯಾದ ಆದೇಶ/ ಪತ್ರಗಳನ್ನು ರವಾನಿಸುವುದು ಹಾಗೂ ಕಡತಗಳ 
ಚಲನವಲನ ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ ಕಡತಗಳನ್ನು ದಾಖಲಾತಿ ಶಾಖೆಗೆ 
ಕಳುಹಿಸುವುದು 
ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ, ಮೈಸೂರು, ಮಂಡ್ಯ, ಉತ್ತರಕನ್ನಡ ಮತ್ತು 
ಚಾಮರಾಜನಗರ ಜಿಲ್ಲೆಗಳ ಭೂಮಂಜೂರಾತಿ ಹಾಗೂ ಪಿ . ಟಿ. ಸಿ.ಎಲ್ ಪ್ರಕರಣಗಳಿಗೆ 
ಸಂಬಂಧಿಸಿದ ವಿಷಯಗಳು. 
ಅ) ಹಿರಿಯ ಸಹಾಯಕರು : 
ಚಿಕ್ಕಮಗಳೂರು, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಭೂಮಂಜೂರಾತಿ ಹಾಗೂ 
ಪಿ . ಟಿ . ಸಿ. ಎಲ್ ಪ್ರಕರಣಕ್ಕೆ ಸಂಬಂಧಿಸಿದ ವಿಷಯಗಳ ನಿರ್ವಹಣೆ 
ಆ ) ಸಹಾಯಕರು 
ಮೈಸೂರು, ಮಂಡ್ಯ , ಉತ್ತರಕನ್ನಡ ಮತ್ತು ಚಾಮರಾಜನಗರ ಜಿಲ್ಲೆಗಳ ಭೂಮಂಜೂರಾತಿ 
ಹಾಗೂ ಪಿ . ಟಿ. ಸಿ .ಎಲ್. ಪ್ರಕರಣಕ್ಕೆ ಸಂಬಂಧಿಸಿದ ವಿಷಯಗಳು. 
ಇ ) ಕಿರಿಯ ಸಹಾಯಕರು: 
ಶಾಖೆಗೆ ಸಂಬಂಧಿಸಿದ ಸ್ವೀಕೃತಿಗಳನ್ನು ದಿನಚರಿ ಮಾಡಿ ವಿಷಯ ನಿರ್ವಾಹಕರಿಗೆ 
ನೀಡುವುದು, ಸಹಿಯಾದ ಆದೇಶ/ ಪತ್ರಗಳನ್ನು ರವಾನಿಸುವುದು ಹಾಗೂ ಕಡತಗಳ 
ಚಲನವಲನ ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ ಕಡತಗಳನ್ನು ದಾಖಲಾತಿ ಶಾಖೆಗೆ 
ಕಳುಹಿಸುವುದು 
ಕಂದಾಯ ಇಲಾಖೆಯ ಆಡಳಿತ ನಿಯಂತ್ರಣದಲ್ಲಿರುವ ಕ್ಷೇತ್ರ ಇಲಾಖೆಯ ಮುಖ್ಯಸ್ಥರನ್ನು 
ಹೊರತುಪಡಿಸಿ, ವಿವಿಧ ಹಂತದಲ್ಲಿನ ಅಧಿಕಾರಿಗಳು ಮತ್ತು ನೌಕರರ ಬಗ್ಗೆ ದೂರುಗಳು, 
ಕಿರುಕುಳ , ದುರ್ನಡತೆ , ಭಷ್ಟಾಚಾರ , ವಿಳಂಬದ ಬಗ್ಗೆ ಬರುವ ದೂರು | ಮನವಿಗಳ ಕುರಿತು 
ತನಿಖೆ ಮಾಡುವುದು, ಕಛೇರಿಗಳ Random ತಪಾಸಣೆ ನಡೆಸುವುದು. 

ಅ) ಹಿರಿಯ ಸಹಾಯಕರು: 
ಬೆಂಗಳೂರು ಮತ್ತು ಬೆಳಗಾವಿ ವಿಭಾಗಗಳಿಗೆ ಸಂಬಂಧಿಸಿದಂತೆ ಕ್ಷೇತ್ರ ಕಛೇರಿಗಳಲ್ಲಿ 
ಅಧಿಕಾರಿಗಳು / ಸಿಬ್ಬಂದಿಗಳ ವಿರುದ್ದದ ದುರ್ನಡತೆ, ಕಿರುಕುಳ, ಭಷ್ಟಾಚಾರ ಮತ್ತು ವಿಳಂಬದ 
ದೂರುಗಳ ನಿರ್ವಹಣೆ, ಕಛೇರಿ ತಪಾಸಣೆಗೆ ಸಹಕಾರ. 
ಆ ) ಸಹಾಯಕರು - 1: 
ಮೈಸೂರು ಮತ್ತು ಗುಲ್ಬರ್ಗ ವಿಭಾಗಗಳಿಗೆ ಸಂಬಂಧಿಸಿದಂತೆ ಕ್ಷೇತ್ರ ಕಛೇರಿಗಳಲ್ಲಿ 
ಅಧಿಕಾರಿಗಳು/ಸಿಬ್ಬಂದಿಗಳು ನೀಡುವ ಕಿರುಕುಳ ಮತ್ತು ವಿಳಂಬದ ದೂರುಗಳ ನಿರ್ವಹಣೆ. 
Random ತಪಾಸಣೆಗೆ ಸಹಕಾರ. 
ಇ ) ಕಿರಿಯ ಸಹಾಯಕರು: 
ಶಾಖೆಗೆ ಸಂಬಂಧಿಸಿದ ಸ್ವೀಕೃತಿಗಳನ್ನು ದಿನಚರಿ ಮಾಡಿ ವಿಷಯ ನಿರ್ವಾಹಕರಿಗೆ 
ನೀಡುವುದು, ಸಹಿಯಾದ ಆದೇಶ/ ಪತ್ರಗಳನ್ನು ರವಾನಿಸುವುದು ಹಾಗೂ ಕಡತಗಳ 
ಚಲನವಲನ ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ ಕಡತಗಳನ್ನು ದಾಖಲಾತಿ ಶಾಖೆಗೆ 
ಕಳುಹಿಸುವುದು 
ಕಂದಾಯ ಇಲಾಖೆಯ ಸೇವೆಗಳು - 1 & 2ಕ್ಕೆ ಸಂಬಂಧಿಸಿದ ಎಲ್ಲಾ ಸೇವಾ ವಿಷಯಗಳು , 
ಸಮನ್ವಯ , ಸ್ವೀಮರ ಮತ್ತು ಕೆಎಟಿ, ಜಿಲ್ಲಾಧಿಕಾರಿಗಳ ಕಛೇರಿ, ಉಪ ವಿಭಾಗಧಿಕಾರಿಗಳ 
ಕಛೇರಿ, ತಾಲ್ಲೂಕು ಕಛೇರಿಗಳ ನವೀಕರಣದ ಎಲ್ಲಾ ವಿಷಯಗಳು ಹಾಗೂ ಈ ಕಛೇರಿಗಳಿಗೆ 
ವಾಹನ ಮತ್ತು ಇತರೆ ಸಲಕರಣೆಗಳನ್ನು ಖರೀದಿಸುವ ಎಲ್ಲಾ ವಿಷಯಗಳು, ಜಿಲ್ಲಾ 
ಸಂಕೀರ್ಣಗಳ ನಿರ್ಮಾಣದ ವಿಷಯಗಳು , ಬಡ್ಲೆಟ್, ಆಡಿಟ್, ಎಂಪಿಕ್ ಮತ್ತು ಕೆಡಿಪಿ, 
ವಿಷಯಗಳು ( ಆಂತರಿಕ ಆರ್ಥಿಕ ಸಲಹೆಗಾರರ ಮುಖಾಂತರ ಸಲ್ಲಿಸುವುದು) ಹಾಗೂ 
ಶಾಖೆಯಲ್ಲಿ ನಿರ್ವಹಿಸುವ ವಿಷಯಗಳ ಮೇಲ್ವಿಚಾರಣೆ ಹಾಗೂ ಅಧೀನ ಸಿಬ್ಬಂದಿಗಳ 
ನಿಯಂತ್ರಣ ಇಲಾಖೆಗಳಲ್ಲಿನ ಸಮನ್ವಯ ಹಾಗೂ ಸಂಘಟನಾ ಮತ್ತು ವಿಧಾನಾಧಿಕಾರಿ - 
ಯಾಗಿ ಕಾರ್ಯನಿರ್ವಹಿಸುವುದು . 


13. 


ಸರ್ಕಾರದ ಉಪ ಕಾರ್ಯದರ್ಶಿ, 
(ಸಮನ್ವಯ , ಸೇವೆಗಳು - 1 & 2 , ಸ್ವೀಮರ, 
ಕೆಎಟಿ) 5ನೇ ಮಹಡಿ, ಬಹುಮಹಡಿ 
ಕಟ್ಟಡ ಬೆಂಗಳೂರು- 560 001 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೫ , ೨೦೧೩ 


೨೧೨೯ 


m)೩| 


ಹುದ್ದೆ ಹಾಗೂ ಕಛೇರಿ ವಿಳಾಸ 


ನಿರ್ವಹಿಸುತ್ತಿರುವ ಕರ್ತವ್ಯಗಳು 


14 . 


ಕಂದಾಯ ಇಲಾಖೆಯ ಸಮನ್ವಯ , ಸ್ವೀಕೃತಿ ಮತ್ತು ರವಾನೆ ಶಾಖೆ ಹಾಗೂ ಭೂ 
ಮಂಜೂರಾತಿ -3 ಶಾಖೆಗಳಿಗೆ ಸಂಬಂಧಿಸಿದಂತೆ ಬೆಳಗಾವಿ ವಿಭಾಗ, ಉತ್ತರ ಕನ್ನಡಜಿಲ್ಲೆ 
( ಹೊರತುಪಡಿಸಿ), ಗುಲ್ಬರ್ಗ ವಿಭಾಗ ಹಾಗೂ ಬೆಂಗಳೂರು ವಿಭಾಗದ ತುಮಕೂರು, 
ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಗಳು ಸ್ಟೇರಿದಂತೆ ಒಟ್ಟ 15 ಜಿಲ್ಲೆಗಳ ಭೂ ಮಂಜೂರಾತಿ 
ಹಾಗೂ ಪಿ. ಟಿ.ಸಿ.ಎಲ್ ಪ್ರಕರಣಗಳಿಗೆ ಸಂಬಂಧಿಸಿದ ವಿಷಯಗಳು, 


ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಮನ್ವಯ , ಸ್ವೀಕೃತಿ & ರವಾನೆ 
ಭೂಮಂಜೂರಾತಿ - 3 ಶಾಖೆಗಳು. 
5ನೇ ಮಹಡಿ, ಬಹುಮಹಡಿ ಕಟ್ಟಡ 
ಬೆಂಗಳೂರು- 560 001 
ಶಾಖಾಧಿಕಾರಿ 
ಸಮನ್ವಯ ಶಾಖೆ 
5ನೇ ಮಹಡಿ, 
ಬಹುಮಹಡಿ ಕಟ್ಟಡ 
ಬೆಂಗಳೂರು- 560 001 
ಅ ) ಹಿರಿಯ ಸಹಾಯಕರು 
ಆ) ಸಹಾಯಕರು -1 
ಇ) ಸಹಾಯಕರು -2 
ಈ ) ಕಿರಿಯ ಸಹಾಯಕರು 
ಉ ) ದಲಾಯತ್ 


ಶಾಖಾಧಿಕಾರಿ 
ಸ್ವೀಕೃತಿ ಮತ್ತು ರವಾನೆ ಶಾಖೆ 
5ನೇ ಮಹಡಿ , 
ಬಹುಮಹಡಿ ಕಟ್ಟಡ 
ಬೆಂಗಳೂರು- 560 001 


ಕಂದಾಯ ಇಲಾಖೆಯ ಸಮನ್ವಯ ಕಾರ್ಯ ಮತ್ತು ಕಡತ / ಪತಗಳ ವಿಲೇವಾರಿಯ 
ಮಾಸಿಕ ಸಭೆ ನಡೆಸುವುದು. 
ಅ) ಹಿರಿಯ ಸಹಾಯಕರು: 
ಕಡತ / ಪತಗಳ ವಿಲೇವಾರಿಯ ಮಾಸಿಕ ಸಭೆ ಮತ್ತು ಎಂಪಿಕ್ ಸಭೆ ಆರ್‌ಎಫ್‌ಡಿ ವಿಷಯ 
ಹಾಗೂ ಸಾಮನ್ಯ ವಿಷಯಗಳ ನಿರ್ವಹಣೆ. 
ಆ ) ಸಹಾಯಕರು - 1 : 
ವಿಧಾನಸಭೆ ಪ್ರಶ್ನೆಗಳು / ಭರವಸೆಗಳು , ಗಮನ ಸೆಳೆಯುವ ಸೂಚನೆ, ಆಯವ್ಯಯ ಭಾಷಣ 
ತಯಾರಿಕೆ ಹಾಗೂ ಕಾರ್ಯನೀತಿ ವಿಷಯ , ಆಡಿಟ್ ವಿಷಯ , ಅರ್ಜಿ ಸಮಿತಿಯ ವಿಷಯ 
ಹಾಗೂ ಸಾಮಾನ್ಯ ವಿಷಯಗಳ ನಿರ್ವಹಣೆ 
ಇ) ಸಹಾಯಕರು - 2 
ವಿಧಾನ ಪರಿಷತ್ ಪ್ರಶ್ನೆಗಳು/ ಭರವಸೆಗಳು, ಗಮನ ಸೆಳೆಯುವ ಸೂಚನೆ , ಅರ್ಜಿಸಮಿತಿ, 
ಮಾಹಿತಿ ಹಕ್ಕು ವಿಷಯಗಳ ನಿರ್ವಹಣೆ, ವಾರ್ಷಿಕ ವರದಿ ತಯಾರಿಕೆ, ರಾಜ್ಯಪಾಲರ 
ಭಾಷಣ, ಜಂಟಿ ಅಧಿವೇಶನದ ವಿಷಯಗಳು. 
ಈ ) ಕಿರಿಯ ಸಹಾಯಕರು: 
ಶಾಖೆಗೆ ಸಂಬಂಧಿಸಿದ ಸ್ವೀಕೃತಿಗಳನ್ನು ದಿನಚರಿ ಮಾಡಿ ವಿಷಯ ನಿರ್ವಾಹಕರಿಗೆ 
ನೀಡುವುದು , ಸಹಿಯಾದ ಆದೇಶ/ ಪತ್ರಗಳನ್ನು ರವಾನಿಸುವುದು ಹಾಗೂ ಕಡತಗಳ 
ಚಲನವಲನ ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ ಕಡತಗಳನ್ನು ದಾಖಲಾತಿ ಶಾಖೆಗೆ 
ಕಳುಹಿಸುವುದು 
ಕಂದಾಯ ಇಲಾಖೆಗೆ ಸಂಬಂಧಿಸಿದ ಪತ್ರಗಳನ್ನು ಸ್ವೀಕರಿಸುವುದು, ಶಾಖಾವಾರು ವಿಂಗಡಿಸಿ 
ಸಂಬಂಧಿಸಿದ ಶಾಖೆಗಳಿಗೆ ವಿತರಿಸುವುದು ಹಾಗೂ ಇಲಾಖೆಯಿಂದ ಹೊರಗಡೆ ಹೋಗುವ 
ಪತಗಳ ರವಾನೆಗೆ ಸಂಬಂಧಿಸಿದ ವಿಷಯಗಳನ್ನು ನಿರ್ವಹಿಸುವುದು ಹಾಗೂ ಇಲಾಖೆಗೆ 
ಅಗತ್ಯವಿರುವ ಲೇಖನ ಸಾಮಗ್ರಿ ಮತ್ತು ಸಲಕರಣೆಗಳನ್ನು ಸರ್ಕಾರಿ ಮುದಣಾಲಯದಿಂದ 
ಪಡೆಯುವುದು, ಮುದಣಾಲಯದಿಂದ ಸರಬರಾಜು ಮಾಡದಿರುವ ಲೇಖನ ಸಾಮಗ್ರಿ ಮತ್ತು 
ಸಲಕರಣೆಗಳ ಖರೀದಿ, ದಾಸ್ತಾನು ಮತ್ತು ವಿತರಣೆ. 
ಅ) ಸಹಾಯಕರು: 
ಇಲಾಖೆಗೆ ಅಗತ್ಯವಿರುವ ಲೇಖನ ಸಾಮಗ್ರಿ ಮತ್ತು ಸಲಕರಣೆಗಳ ದಾಸ್ತಾನಿಗೆ ಸಂಬಂಧಿಸಿದ 
ವಿಷಯ ನಿರ್ವಹಣೆ. 
ಆ ) ಕಿರಿಯ ಸಹಾಯಕರು- 1 
ಶಾಖೆಯಲ್ಲಿ ಸ್ವೀಕೃತವಾಗುವ ಎಲ್ಲಾ ಸ್ವೀಕೃತಿಗಳನ್ನು ಸ್ವೀಕರಿಸುವುದು, ವಿಂಗಡಿಸುವುದು ಮತ್ತು 
ಸಂಬಂಧಿಸಿದ ಶಾಖೆಗಳಿಗೆ ವಿತರಿಸುವುದು. 
ಇ ) ಕಿರಿಯ ಸಹಾಯಕರು - 2 
ಇಲಾಖೆಗೆ ಅಗತ್ಯವಿರುವ ಲೇಖನ ಸಾಮಗ್ರಿ ಮತ್ತು ಸಲಕರಣೆಗಳನ್ನು ಸರ್ಕಾರಿ 
ಮುದ್ರಣಾಲಯದಿಂದ ಪಡೆಯುವುದು, ಮುದ್ರಣಾಲಯದಿಂದ ಸರಬರಾಜು ಮಾಡದಿರುವ 
ಲೇಖನ ಸಾಮಗ್ರಿ ಮತ್ತು ಸಲಕರಣೆಗಳ ಖರೀದಿಗೆ ಸಂಬಂಧಿಸಿದ ವಿಷಯ 
ಈ ) ಕಿರಿಯ ಸಹಾಯಕರು - 3 
ಲೇಖನ ಸಾಮಗ್ರಿ ಮತ್ತು ಸಲಕರಣೆಗಳ ದಾಸ್ತಾನು ಮತ್ತು ವಿತರಣೆಗೆ ಸಂಬಂಧಿಸಿದ ವಿಷಯ . 


ಅ) ಸಹಾಯಕರು 
ಆ ) ಕಿರಿಯ ಸಹಾಯಕರು- 1 
ಇ) ಕಿರಿಯ ಸಹಾಯಕರು -2 
ಈ ) ಕಿರಿಯ ಸಹಾಯಕರು -3 
ಉ ) ಬೆರಳಚ್ಚುಗಾರರು-1 
ಊ ) ದಲಾಯತ್ - 3 ಹುದ್ದೆ 


೨೧೩೦ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೫ , ೨೦೧೩ 


ಭಾಗ ೪ಎ 


b)೧| 


ಹುದ್ದೆ ಹಾಗೂ ಕಛೇರಿ ವಿಳಾಸ 


ನಿರ್ವಹಿಸುತ್ತಿರುವ ಕರ್ತವ್ಯಗಳು 


19. 


ಶಾಖಾಧಿಕಾರಿ 

ಭೂ ಮಂಜೂರಾತಿ - 3 ಶಾಖೆಗೆ ಸಂಬಂಧಿಸಿದಂತೆ 15 ಜಿಲ್ಲೆಗಳ ಭೂ ಮಂಜೂರಾತಿ ಹಾಗೂ 
ಭೂ ಮಂಜೂರಾತಿ- 3 ಶಾಖೆ 

ಪಿ . ಟಿ. ಸಿ .ಎಲ್ ಪ್ರಕರಣಗಳಿಗೆ ಸಂಬಂಧಿಸಿದ ವಿಷಯಗಳು , ನ್ಯಾಯಾಲಯ ಪ್ರಕರಣಗಳು , 
5ನೇ ಮಹಡಿ, ಬಹುಮಹಡಿ ಕಟ್ಟಡ, 

ವಿಧಾನ ಮಂಡಲದ ವಿಷಯಗಳ ನಿರ್ವಹಣೆ. 
ಬೆಂಗಳೂರು-560 001 

ಅ ) ಹಿರಿಯ ಸಹಾಯಕರು: 
ಅ) ಹಿರಿಯ ಸಹಾಯಕರು 

ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳಿಂದ ಬರುವ 

ಪ್ರಸ್ತಾವನೆಗಳ ಪರಿಶೀಲನೆ, ಭೂ ಮಂಜೂರಾತಿ ಹಾಗೂ ಪಿ . ಟಿ. ಸಿ .ಎಲ್ ಪ್ರಕರಣಕ್ಕೆ 
ಆ ) ಸಹಾಯಕರು - 1 

ಸಂಬಂಧಿಸಿದ ವಿಷಯಗಳು ಹಾಗೂ ನ್ಯಾಯಾಲಯ ಪ್ರಕರಣಗಳು ಮತ್ತು ಸದರಿ ಜಿಲ್ಲೆಗಳಿಗೆ 
ಇ) ಸಹಾಯಕರು - 2 

ಸಂಬಂಧಿಸಿದಂತೆ ವಿಧಾನ ಮಂಡಲದ ವಿಷಯಗಳು 
ಈ ) ಕಿರಿಯ ಸಹಾಯಕರು 

ಆ ) ಸಹಾಯಕರು - 1: | 
ಉ ) ದಲಾಯತ್ 

ರಾಯಚೂರು, ಕೊಪ್ಪಳ , ಬೀದರ್ , ಬಳ್ಳಾರಿ , ಗುಲ್ಬರ್ಗಾ, ಜಿಲ್ಲೆಗಳಿಂದ ಬರುವ ಪ್ರಸ್ತಾವನೆಗಳ 
ಪರಿಶೀಲನೆ ಭೂ ಮಂಜೂರಾತಿ ಹಾಗೂ ಪಿಟಿಸಿಎಲ್ ಪ್ರಕರಣಕ್ಕೆ ಸಂಬಂಧಿಸಿದ ವಿಷಯಗಳು 
ಹಾಗೂ ನ್ಯಾಯಾಲಯ ಪ್ರಕರಣಗಳು ಮತ್ತು ಸದರಿ ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ವಿಧಾನ 
ಮಂಡಲದ ವಿಷಯಗಳು . 
ಇ ) ಸಹಾಯಕರು - 2 
ತುಮಕೂರು, ಧಾರವಾಡ, ಗದಗ್ , ಹಾವೇರಿ ಜಿಲ್ಲೆಗಳಿಂದ ಬರುವ ಪ್ರಸ್ತಾವನೆಗಳ ಪರಿಶೀಲನೆ, 
ಭೂ ಮಂಜೂರಾತಿ ಹಾಗೂ ಪಿಟಿಸಿಎಲ್ ಪ್ರಕರಣಕ್ಕೆ ಸಂಬಂಧಿಸಿದ ವಿಷಯಗಳು ಹಾಗೂ 
ನ್ಯಾಯಾಲಯ ಪ್ರಕರಣಗಳು ಮತ್ತು ಸದರಿ ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ವಿಧಾನ 
ಮಂಡಲದಿಂದ ಬರುವ ಪ್ರಶ್ನೆಗಳಿಗೆ ಉತ್ತರ ತಯಾರಿಸುವುದು. 
ಈ ) ಕಿರಿಯ ಸಹಾಯಕರು : 
ಶಾಖೆಗೆ ಸಂಬಂಧಿಸಿದ ಸ್ವೀಕೃತಿಗಳನ್ನು ದಿನಚರಿ ಮಾಡಿ ವಿಷಯ ನಿರ್ವಾಹಕರಿಗೆ 
ನೀಡುವುದು, ಸಹಿಯಾದ “ ಆದೇಶ/ ಪತ್ರಗಳನ್ನು ರವಾನಿಸುವುದು ಹಾಗೂ ಕಡತಗಳ 
ಚಲನವಲನ ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ ಕಡತಗಳನ್ನು ದಾಖಲಾತಿ ಶಾಖೆಗೆ 

ಕಳುಹಿಸುವುದು 
ಸರ್ಕಾರದ ಅಧೀನ ಕಾರ್ಯದರ್ಶಿ , ಕಂದಾಯ ಇಲಾಖೆಯ ಸಿ ವೃಂದದ ಶಿರಸ್ತೇದಾರ್ / ಉಪತಹಶೀಲ್ದಾರರು, ಶೀಘ್ರಲಿಪಿಗಾರರು, 
ಸೇವೆಗಳು - 1 , 5ನೇ ಮಹಡಿ, 

ಬೆರಳಚ್ಚುಗಾರರು, ದ್ವಿತೀಯ ದರ್ಜೆ ಸಹಾಯಕರು, ವಾಹನ ಚಾಲಕರು ಹಾಗೂ ಡಿ ವೃಂದದ 
ಬಹುಮಹಡಿ ಕಟ್ಟಡ 

ನೌಕರರ ಸೇವಾ “ ವಿಷಯಗಳು , ಮಾಜಿ ಪಟೇಲರುಗಳ ಅನುಕಂಪ ಭತ್ಯೆ ವಿಷಯ , 

ನಾಡಕಛೇರಿಗಳನ್ನು ಸ್ಥಾಪಿಸುವ/ ಮುಂದುವರೆಸುವ ವಿಷಯ , ಐಎಎಸ್ /ಕೆಎಎಸ್ 
ಬೆಂಗಳೂರು-560 001 

ಅಧಿಕಾರಿಗಳ ಮೇಲಿನ ದೂರಿನ ವಿಷಯಗಳು 
ಶಾಖಾಧಿಕಾರಿ 

ಕಂದಾಯ ಇಲಾಖೆಯ ಸಿ ವೃಂದದ ಶಿರಸ್ತೇದಾರ್ / ಉಪತಹಶೀಲ್ದಾರರು, 
ಸೇವೆಗಳು -1 ಶಾಖೆ 5ನೇ ಮಹಡಿ, ಶೀಘಲಿಪಿಗಾರರು , ಬೆರಳಚ್ಚುಗಾರರು, ದ್ವಿತೀಯ ದರ್ಜೆ ಸಹಾಯಕರು, ವಾಹನ ಚಾಲಕರು 
ಬಹುಮಹಡಿ ಕಟ್ಟಡ 

ಹಾಗೂ ಡಿ ವೃಂದದ ನೌಕರರ ಸೇವಾ ವಿಷಯಗಳು , ಮಾಜಿ ಪಟೇಲರುಗಳ ಅನುಕಂಪ 
ಬೆಂಗಳೂರು- 560 001 

ಭತ್ಯೆ ವಿಷಯ , ನಾಡ ಕಛೇರಿಗಳನ್ನು ಸ್ಥಾಪಿಸುವ/ ಮುಂದುವರೆಸುವ ವಿಷಯ , 
ಅ) ಹಿರಿಯ ಸಹಾಯಕರು 

ಐಎಎಸ್ / ಕೆಎಎಸ್ ಅಧಿಕಾರಿಗಳ ಮೇಲಿನ ದೂರಿನ ವಿಷಯಗಳು. 
ಆ) ಸಹಾಯಕರು - 1 

ಅ) ಹಿರಿಯ ಸಹಾಯಕರು: 
ಇ) ಸಹಾಯಕರು - 2 

ಕಂದಾಯ ಇಲಾಖೆಯ ಸಿ ವೃಂದದ ಶೀಘಲಿಪಿಗಾರರು, ಬೆರಳಚ್ಚುಗಾರರು, ಹಾಗೂ ಡಿ 
ಈ ) ಕಿರಿಯ ಸಹಾಯಕರು 

ವೃಂದದ ನೌಕರರ ಸೇವಾ ವಿಷಯಗಳು, ಐಎಎಸ್/ಕೆಎಎಸ್ ಅಧಿಕಾರಿಗಳ ಮೇಲಿನ ದೂರು/ 

ಇಲಾಖಾ ವಿಚಾರಣೆ, ಶಿರಸ್ತೇದಾರ್/ಉಪ ತಹಶೀಲ್ದಾರ್‌ ವೃಂದದ ಜೇಷ್ಠತಾ ಪಟ್ಟಿ 
ಉ ) ದಲಾಯತ್ 

ತಯಾರಿಸುವ ಕಾರ್ಯಗಳನ್ನು ನಿರ್ವಹಿಸುವುದು. 
ಆ) ಸಹಾಯಕರು - 1: 
ನಾಡ ಕಛೇರಿಗಳನ್ನು ಸ್ಥಾಪಿಸುವ / ಮುಂದುವರೆಸುವ ವಿಷಯ , ಕಂದಾಯ ಇಲಾಖೆಯ ಸಿ 
ವೃಂದದ ಶಿರಸ್ತೇದಾರ್ /ಉಪ ತಹಶೀಲ್ದಾರರು, ವಾಹನ ಚಾಲಕರ ಸೇವಾ ವಿಷಯಗಳು 
ಹಾಗೂ ಇಲಾಖಾ ವಿಚಾರಣೆಗಳನ್ನು ನಿರ್ವಹಿಸುವುದು 
ಇ) ಸಹಾಯಕರು - 2 
ಅನುವಂಶಿಕ / ಅನುವಂಶಿಕರಲ್ಲದ (ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾತ) ಮಾಜಿ ಪಟೇಲರುಗಳ 
ಅನುಕಂಪ ಭತ್ಯೆ ವಿಷಯ ಹಾಗೂ ಕಂದಾಯ ಇಲಾಖೆಯ ದ್ವಿತೀಯ ದರ್ಜೆ ಸಹಾಯಕರ 
ಸೇವಾ ವಿಷಯಗಳು ಹಾಗೂ ಇಲಾಖಾ ವಿಚಾರಣೆಗಳನ್ನು ನಿರ್ವಹಿಸುವುದು . 
ಈ ) ಕಿರಿಯ ಸಹಾಯಕರು: 
ಶಾಖೆಗೆ ಸಂಬಂಧಿಸಿದ ಸ್ವೀಕೃತಿಗಳನ್ನು ದಿನಚರಿ ಮಾಡಿ ವಿಷಯ ನಿರ್ವಾಹಕರಿಗೆ 
ನೀಡುವುದು, ಸಹಿಯಾದ ಆದೇಶ/ ಪತ್ರಗಳನ್ನು ರವಾನಿಸುವುದು ಹಾಗೂ ಕಡತಗಳ 
ಚಲನವಲನ ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ ಕಡತಗಳನ್ನು ದಾಖಲಾತಿ ಶಾಖೆಗೆ 

ಕಳುಹಿಸುವುದು. 
ಸರ್ಕಾರದ ಅಧೀನ ಕಾರ್ಯದರ್ಶಿ , ಪ್ರಥಮ ದರ್ಜೆ ಸಹಾಯಕರು /ರಾಜಸ್ವ ನಿರೀಕ್ಷಕರು , ಗಾಮ ಲೆಕ್ಕಾಧಿಕಾರಿಗಳು , ಗಾಮ 
ಸೇವೆಗಳು - 2 ಮತ್ತು ವಿಪತ್ತು ನಿರ್ವಹಣೆ ಸಹಾಯಕರು, ಮಾಜಿ ಶಾನುಭೋಗರುಗಳಿಗೆ ಸಂಬಂಧ ಪಟ್ಟ ಸೇವಾ ವಿಷಯಗಳು. ಇಲಾಖೆ 
5ನೇ ಮಹಡಿ, ಬಹುಮಹಡಿ ಕಟ್ಟಡ ವಿಚಾರಣೆ, ವೃಂದ ಮತ್ತು ನೇಮಕಾತಿ ನಿಯಮಗಳು, ಕಛೇರಿಗಳು ಮತ್ತು ಹುದ್ದೆಗಳ ಸೃಜನೆ, 
ಬೆಂಗಳೂರು- 560 001 

ಮುಂದುವರಿಕೆ ಮತ್ತು ರದ್ದುಪಡಿಸುವಿಕೆ, ನಿವೃತ್ತಿ ವೇತನ ಪಕರಣಗಳು ಹಾಗೂ ವಿಪತ್ತು 
ನಿರ್ವಹಣೆ ಶಾಖೆಗೆ ಸಂಬಂಧಿಸಿದ ವಿಷಯಗಳು 


20 . 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೫ , ೨೦೧೩ 


೨೧೩೧ 


8(d 


ಹುದ್ದೆ ಹಾಗೂ ಕಛೇರಿ ವಿಳಾಸ 


ನಿರ್ವಹಿಸುತ್ತಿರುವ ಕರ್ತವ್ಯಗಳು 


ಶಾಖಾಧಿಕಾರಿ 
ಸೇವೆಗಳು - 2 ಶಾಖೆ 
5ನೇ ಮಹಡಿ, ಬಹುಮಹಡಿ ಕಟ್ಟಡ 
ಬೆಂಗಳೂರು- 560 001 
ಅ ) ಹಿರಿಯ ಸಹಾಯಕರು 
ಆ) ಸಹಾಯಕರು - 1 
ಇ) ಸಹಾಯಕರು - 2 
ಈ ) ಕಿರಿಯ ಸಹಾಯಕರು 
ಉ ) ದಲಾಯತ್ 


22. 


ಶಾಖಾಧಿಕಾರಿ 
ವಿಪತ್ತು ನಿರ್ವಹಣೆ ಶಾಖೆ 
5ನೇ ಮಹಡಿ, 
ಬಹುಮಹಡಿ ಕಟ್ಟಡ 
ಬೆಂಗಳೂರು- 560 001 
ಅ) ಹಿರಿಯ ಸಹಾಯಕರು 
ಆ) ಸಹಾಯಕರು - 1 
ಇ ) ಸಹಾಯಕರು - 2 
ಈ ) ಕಿರಿಯ ಸಹಾಯಕರು 
ಉ ) ದಲಾಯತ್ 


ಪಥಮ ದರ್ಜೆ ಸಹಾಯಕರು/ ರಾಜಸ್ವ ನಿರೀಕ್ಷಕರು, ಗಾಮ ಲೆಕ್ಕಾಧಿಕಾರಿಗಳು, ಗಾಮ 
ಸಹಾಯಕರು , ಮಾಜಿ ಶಾನು ಭೋಗರುಗಳಿಗೆಸಂಬಂಧಪಟ್ಟ ಸೇವಾ ವಿಷಯಗಳು, ಇಲಾಖೆ 
ವಿಚಾರಣೆ, ವೃಂದ ಮತ್ತು ನೇಮಕಾತಿ ನಿಯಮಗಳು , ಹುದ್ದೆಗಳ ಸೃಜನೆ , ಮುಂದುವರಿಕೆ 
ಮತ್ತು ರದ್ದುಪಡಿಸುವಿಕೆ, ನಿವೃತ್ತಿ ವೇತನ ಪಕರಣಗಳು . 
ಅ) ಹಿರಿಯ ಸಹಾಯಕರು: 
ಪಥಮ ದರ್ಜೆ ಸಹಾಯಕರು / ರಾಜಸ್ವ ನಿರೀಕ್ಷಕರುಗಳಿಗೆ ಸಂಬಂಧಪಟ್ಟ ಇಲಾಖಾ 
ಪಚಾರಣೆ, ಸೇವಾ ವಿಷಯಗಳು , ನಿವೃತ್ತಿ ವೇತನ ಪಕರಣಗಳು , ವೃಂದ ಮತ್ತು ನೇಮಕಾತಿ 
ನಿಯಮಗಳ ತಿದ್ದುಪಡಿಗಳಿಗೆ ಸಂಬಂಧಪಟ್ಟ ವಿಷಯಗಳನ್ನು ನಿರ್ವಹಿಸುವರು. 
ಆ ) ಸಹಾಯಕರು - 1: 
ಗಾಮಲೆಕ್ಕಿಗರು, (ಮೈಸೂರು ಮತ್ತು ಬೆಳಗಾವಿ ವಿಭಾಗ) ಗಾಮ ಸಹಾಯಕರುಗಳಿಗೆ , 
ಸಂಬಂಧಪಟ್ಟ ಸೇವಾ ವಿಷಯಗಳು, ಇಲಾಖಾ ವಿಚಾರಣೆ, ನಿವೃತ್ತಿ ವೇತನ ಪಕರಣ, 
ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿ, ಹುದ್ದೆಗಳನ್ನು ಸೃಜಿಸುವುದು ಹಾಗೂ 
ರದ್ದುಪಡಿಸುವುದು ಮತ್ತು ಸಮನ್ವಯ ಶಾಖೆಗೆ ಸಂಬಂಧಪಟ್ಟ ವಿಷಯಗಳನ್ನು 
ನಿರ್ವಹಿಸುವರು . 
ಇ) ಸಹಾಯಕರು - 2 
ಗಾಮಲೆಕ್ಕಿಗರು, ( ಬೆಂಗಳೂರು ಮತ್ತು ಗುಲ್ಬರ್ಗಾ ವಿಭಾಗ) ಮಾಜಿ ಶಾನುಭೋಗರುಗಳಿಗೆ 
ಸಂಬಂಧಪಟ್ಟ ಸೇವಾ ವಿಷಯಗಳು, ಇಲಾಖಾ ವಿಚಾರಣೆ, ನಿವೃತ್ತಿ ವೇತನ ಪಕರಣ 
ಸಂಬಂಧಪಟ್ಟ ವಿಷಯಗಳನ್ನು ನಿರ್ವಹಿಸುವರು. 
ಈ ) ಕಿರಿಯ ಸಹಾಯಕರು: 
ಶಾಖೆಗೆ ಸಂಬಂಧಿಸಿದ ಸ್ವೀಕೃತಿಗಳನ್ನು ದಿನಚರಿ ಮಾಡಿ ವಿಷಯ ನಿರ್ವಾಹಕರಿಗೆ 
ನೀಡುವುದು, ಸಹಿಯಾದ “ ಆದೇಶ/ ಪತ್ರಗಳನ್ನು ರವಾನಿಸುವುದು ಹಾಗೂ ಕಡತಗಳ 
ಚಲನವಲನ ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ ಕಡತಗಳನ್ನು ದಾಖಲಾತಿ ಶಾಖೆಗೆ 
ಕಳುಹಿಸುವುದು 
ವಿಪತ್ತು ನಿರ್ವಹಣೆ ಶಾಖೆ/ಕೋಶದ ಎಲ್ಲಾ ಸಂಬಂಧಿಸಿದ ವಿಷಯಗಳು, ಮೇಲಾಧಿಕಾರಿಗಳು 
ಸೂಚಿಸುವ ಇತರ ಎಲ್ಲಾ ಕಾರ್ಯಗಳು . 
ಅ ) ಹಿರಿಯ ಸಹಾಯಕರು: 
ಗುಲ್ಬರ್ಗಾ ಮತ್ತು ಬೆಂಗಳೂರು ವಿಭಾಗಕ್ಕೆ ಸಂಬಂದಿಸಿದ ವಿಷಯಗಳು , ಪ್ರಕೃತಿ ವಿಕೋಪ 
ಪರಿಹಾರ ಕೋರಿ ಬಂದ ಮನವಿಗಳ ನಿರ್ವಹಣೆ, ಮುಖ್ಯ ಮಂತ್ರಿಗಳು , ಮಾನ್ಯ ಶಾಸಕರು 
ಮತ್ತು ಇತರರುಗಳಿಂದ ಬರುವ ಪತ್ರಗಳಿಗೆ ಉತ್ತರ , ಎರಡು ವಿಭಾಗಗಳ ಜಿಲ್ಲಾಧಿಕಾರಿಗಳಿಂದ 
ಬರುವ ಪತ್ರಗಳಿಗೆ ಸಮೀಕರಣ, ಮಾರ್ಗದರ್ಶನ ಮತ್ತು ನಿರ್ದೇಶನ ನೀಡುವುದು, ಕೃಷಿ 
ಗಣತಿ | ಜನಗಣತಿ, ಪ್ರಕೃತಿ ವಿಕೋಪ ಪರಿಹಾರ ನಿಧಿಯಿಂದ ಅನುದಾನ ಬಿಡುಗಡೆ, 
ವಿಧಾನಸಭೆ | ವಿಧಾನ ಪರಿಷತ್ ಪ್ರಶ್ನೆಗಳು, ಸೂಚನೆಗಳು, ಭರವಸೆಗಳಿಗೆ ಉತ್ತರ 
ನೀಡುವುದು, ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಪ್ರವಾಹ ಸಂತ್ರಸ್ಥರಿಗೆ ಆಸರೆ 
ಯೋಜನೆಯಡಿಯಲ್ಲಿ ಮನೆಗಳ ನಿರ್ಮಾಣಕ್ಕೆ ಹಣ ಬಿಡುಗಡೆ, ರಿರ್ಟ್ ಅರ್ಜಿ, 
ನ್ಯಾಯಾಲಯಗಳ ಪ್ರಕರಣಗಳ ನಿರ್ವಹಣೆ , ಮಾಹಿತಿ ಹಕ್ಕು ಅಧಿನಿಯಮದಡಿ ಬರುವ 
ಅರ್ಜಿಗಳಿಗೆ ಉತ್ತರ, ಮೇಲಾಧಿಕಾರಿಗಳು ಸೂಚಿಸುವ ಇತರ ಎಲ್ಲಾ ಕಾರ್ಯಗಳು. 
ಆ ) ಸಹಾಯಕರು -1: 
ಬೆಳಗಾವಿ ಮತ್ತು ಮೈಸೂರು ವಿಭಾಗಕ್ಕೆ ಸಂಬಂಧಿಸಿದ ವಿಷಯಗಳು, ಮಾನ್ಯ ಮಂತ್ರಿಗಳು, 
ಶಾಸಕರುಗಳು ಮತ್ತು ಇತರರುಗಳಿಂದ ಬರುವ ಪ್ರಶ್ನೆಗಳಿಗೆ ಉತ್ತರ, ಈ ಎರಡೂ 
ವಿಭಾಗಗಳ ಜಿಲ್ಲಾಧಿಕಾರಿಗಳಿಂದ ಬರುವ ಪತ್ರಗಳಿಗೆ ಸ್ಪಷ್ಟಿಕರಣ , ಮಾರ್ಗದರ್ಶನ, 
ನಿರ್ದೇಶನ ನೀಡುವುದು, ಭರವಸೆಗಳು , ಅರ್ಜಿ ಸಮಿತಿಗೆ ಸಂಬಂಧಿಸಿದ ವಿಷಯಗಳು , 
ವಿಧಾನಸಭೆ/ ವಿಧಾನಪರಿಷತ್ ಪ್ರಶ್ನೆಗಳು , ಸೂಚನೆಗಳು , ಭರವಸೆಗಳಿಗೆ ಉತ್ತರ ನೀಡುವುದು, 
ರಿರ್ಟ್ ಅರ್ಜಿ, ನ್ಯಾಯಾಲಯಗಳ ಪ್ರಕರಣಗಳ ನಿರ್ವಹಣೆ, ಮಾಹಿತಿ ಹಕ್ಕು 
ಅಧಿನಿಯಮದಡಿ ಬರುವ ಅರ್ಜಿಗಳಿಗೆ ಉತ್ತರ , ಮೇಲಾಧಿಕಾರಿಗಳು ಸೂಚಿಸುವ ಇತರ 
ಎಲ್ಲಾ ಕಾರ್ಯಗಳು . 
ಇ ) ಸಹಾಯಕರು - 2: 
ಎನ್. ಐ . ಡಿ. ಎಂ , ಎನ್. ಡಿ . ಎಂ . ಎ . ಮತ್ತು ಎನ್. ಪಿ. ಸಿ. ಗೆ ಸಂಬಂಧಿಸಿದಂತೆ ತರಬೇತಿಗಳಿಗೆ 
ಅಧಿಕಾರಿಗಳ ನಿಯೋಜನೆ , ಕೇಂದ್ರ ಮತ್ತು ರಾಜ್ಯದ ನಡುವಿನ ಸಂಬಂಧಗಳ ಬಗ್ಗೆ ಮಾಹಿತಿ 
ಹಕ್ಕು ಮಾನವ ಹಕ್ಕುಗಳ ಆಯೋಗಕ್ಕೆ ಸಂಬಂಧಿಸಿದ ವಿಷಯಗಳು, ಲೋಕಸಭಾ ಪ್ರಶ್ನೆಗಳು, 
ವಿಪತ್ತು ನಿರ್ವಹಣಾ ಕೋಶಕ್ಕೆ ಸಂಬಂಧಿಸಿದ ವಿಷಯಗಳು, ಮಾಹಿತಿ ಹಕ್ಕು 
ಅಧಿನಿಯಮದಡಿ ಬರುವ ಅರ್ಜಿಗಳಿಗೆ ಉತ್ತರ , ಆಡಳಿತ ತರಬೇತಿ ಸಂಸ್ಥೆ, ಮೈಸೂರು 
ಇಲ್ಲಿರುವ ವಿಪತ್ತು ನಿರ್ವಹಣಾ ಕೇಂದ್ರದಡಿಯಲ್ಲಿ ನಡೆಸುವ ತರಬೇತಿಗಳಿಗೆ ಅಧಿಕಾರಿಗಳ 
ನಿಯೋಜನೆ, ಮೇಲಾಧಿಕಾರಿಗಳು ಸೂಚಿಸುವ ಇತರ ಎಲ್ಲಾ ಕಾರ್ಯಗಳು . 
ಈ ) ಕಿರಿಯ ಸಹಾಯಕರು: 
ಶಾಖೆಯಲ್ಲಿನ ಕಡತಗಳ ಚಲನವಲನ ಕಾರ್ಯ ನಿರ್ವಹಿಸುವುದು, ಸ್ವೀಕೃತಿ ಮತ್ತು 
ಕಡತಗಳನ್ನು ದಿನಚರಿಯಲ್ಲಿ ನಮೂದಿಸಿ ವಿಷಯ ನಿರ್ವಾಹಕರಿಗೆ ಸಲ್ಲಿಸುವುದು, 
ಶಾಖೆಯಲ್ಲಿ ಕಡತಗಳನ್ನು ವಿಷಯವಾರು ಹಾಗೂ ವರ್ಷವಾರು ಜೋಡಿಸುವುದು, ಪತ್ರಗಳ 
ಸ್ವೀಕೃತಿ ಮತ್ತು ರವಾನೆ , ಮೇಲಾಧಿಕಾರಿಗಳು ಸೂಚಿಸುವ ಇತರ ಎಲ್ಲಾ ಕಾರ್ಯಗಳು. 


೨೧೩೨ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೫ , ೨೦೧೩ 


ಭಾಗ ೪ಎ 


ಕು 


ಹುದ್ದೆ ಹಾಗೂ ಕಛೇರಿ ವಿಳಾಸ 


ನಿರ್ವಹಿಸುತ್ತಿರುವ ಕರ್ತವ್ಯಗಳು 


23 . 


ಕರ್ನಾಟಕ ಮೇಲ್ಮನವಿ ನ್ಯಾಯಾಧಿಕರಣದ ನ್ಯಾಯಾಲಯ -1 & 2ರ ಕಂದಾಯ ವಿಷಯಕ್ಕೆ 
ಸಂಬಂಧಿಸಿದ ಮೇಲ್ಮನವಿ ಮತ್ತು ಪರಿಶೀಲನಾ ಪ್ರಕರಣಗಳ ನಿರ್ವಹಣೆ, ಕರ್ನಾಟಕ 
| ಮೇಲ್ಮನವಿ ನ್ಯಾಯಾಧಿಕರಣಕ್ಕೆ ಸಂಬಂಧಿಸಿದ ಆಡಳಿತಾತ್ಮಕ ಮತ್ತು ಸೇವಾ ವಿಷಯಗಳ 
ನಿರ್ವಹಣೆ, ಬಾಡಿಗೆ ನಿಯಂತ್ರಣ ಕಾಯ್ದೆಯಡಿ ಬರುವ ವಿಷಯಗಳ ನಿರ್ವಹಣೆ, ಪಬ್ಲಿಕ್ 
ಪ್ರಿಮೈಸೆಸ್ ಕಾಯ್ದೆಯಡಿ ಬರುವ ವಿಷಯಗಳ ನಿರ್ವಹಣೆ. 
ಭೂ ಸ್ವಾಧೀನ-1 ,2,3 ಭೂಸ್ವಾಧೀನದ ಎಲ್. ಎ.ಸಿ ಪ್ರಕರಣಗಳು ಹಾಗೂ ಭೂಸ್ವಾಧೀನಕ್ಕೆ 
ಸಂಬಂಧಿಸಿದ ಇತರೆ ಎಲ್ಲಾ ವಿಷಯಗಳು ಮತ್ತು ಶಾಖೆಗಳ ಮೇಲುಸ್ತುವಾರಿಯನ್ನು 
ನೋಡಿಕೊಳ್ಳುವುದು ಹಾಗೂ ಅಧೀನ ಸಿಬ್ಬಂದಿಗಳ ನಿಯಂತ್ರಣ. 


24. 


25 . 


ಮೈಸೂರು, ಗುಲ್ಬರ್ಗ ಮತ್ತು ಬೆಳಗಾವಿ ವಿಭಾಗಗಳ ಭೂ ಸ್ವಾಧೀನಕ್ಕೆ ಸಂಬಂಧಿಸಿದ ಎಲ್ಲಾ 
ವಿಷಯಗಳು . 


ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕರ್ನಾಟಕ ಮೇಲ್ಮನವಿ ನ್ಯಾಯಾಧೀಕರಣ 
(ಕೆ. ಎ. ಟಿ.) ಮತ್ತು ಬಾಡಿಗೆ ನಿಯಂತ್ರಣ 
ಶಾಖೆ, 5ನೇ ಮಹಡಿ, ಬಹುಮಹಡಿ 
ಕಟ್ಟಡ ಬೆಂಗಳೂರು-560 001 
ಸರ್ಕಾರದ ಉಪ ಕಾರ್ಯದರ್ಶಿ 
ಭೂ ಸ್ವಾಧೀನ 5ನೇ ಮಹಡಿ, 
ಬಹುಮಹಡಿ ಕಟ್ಟಡ 
ಬೆಂಗಳೂರು- 560 001 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಭೂ ಸ್ವಾಧೀನ-1 & 3 5ನೇ ಮಹಡಿ, 
ಬಹುಮಹಡಿ ಕಟ್ಟಡ, 
ಬೆಂಗಳೂರು- 560 001 
| ಶಾಖಾಧಿಕಾರಿ 
ಭೂಸ್ವಾಧೀನ- 1 ಶಾಖೆ 
5ನೇ ಮಹಡಿ, ಬಹುಮಹಡಿ ಕಟ್ಟಡ 
ಬೆಂಗಳೂರು- 560 001 
ಅ) ಹಿರಿಯ ಸಹಾಯಕರು 
ಆ ) ಸಹಾಯಕರು -1 
ಇ) ಸಹಾಯಕರು - 2 
ಈ ) ಕಿರಿಯ ಸಹಾಯಕರು 
ಉ ) ದಲಾಯತ್ 


26 . 


ಮೈಸೂರು, ಹಾಸನ, ಬಳ್ಳಾರಿ, ಕೊಡಗು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಚಾಮರಾಜನಗರ, 
ಗದಗ, ಧಾರವಾಡ , ಹಾವೇರಿ, ಮಂಡ್ಯ, ಉಡುಪಿ, ಚಿಕ್ಕಮಗಳೂರು ಜಿಲ್ಲೆಗಳ ಭೂ ಸ್ವಾಧೀನಕ್ಕೆ 
ಸಂಬಂಧಿಸಿದ ಎಲ್ಲಾ ವಿಷಯಗಳು. 
ಅ) ಹಿರಿಯ ಸಹಾಯಕರು: 
ಮೈಸೂರು, ಮಂಡ್ಯ , ಉಡುಪಿ, ಉತ್ತರ ಕನ್ನಡ, ದಕ್ಷಿಣಕನ್ನಡ, ಚಾಮರಾಜನಗರ ಜಿಲ್ಲೆಗಳಿಗೆ 
ಸಂಬಂಧಿಸಿದ ಭೂಸ್ವಾಧೀನ ಪ್ರಕರಣಗಳ ನಿರ್ವಹಣೆ 
ಆ ) ಸಹಾಯಕರು - 1: 
ಧಾರವಾಡ , ಹಾವೇರಿ, ಗದಗ, ಹಾಸನ ಮತ್ತು ಚಿಕ್ಕಮಗಳೂರು, ಜಿಲ್ಲೆಗಳಿಗೆ ಸಂಬಂಧಿಸಿದ 
ಭೂಸ್ವಾಧೀನ ಪ್ರಕರಣಗಳ ನಿರ್ವಹಣೆ 
ಇ ) ಸಹಾಯಕರು -2 
ಕೊಡಗು ಮತ್ತು ಬಳ್ಳಾರಿ ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಭೂ ಸ್ವಾಧೀನ ಪಕರಣಗಳ 
ನಿರ್ವಹಣೆ 
ಈ ) ಕಿರಿಯ ಸಹಾಯಕರು : 
ಶಾಖೆಗೆ ಸಂಬಂಧಿಸಿದ ಸ್ವೀಕೃತಿಗಳನ್ನು ದಿನಚರಿ ಮಾಡಿ ವಿಷಯ ನಿರ್ವಾಹಕರಿಗೆ 
ನೀಡುವುದು, ಸಹಿಯಾದ ಆದೇಶ/ ಪತ್ರಗಳನ್ನು ರವಾನಿಸುವುದು ಹಾಗೂ ಕಡತಗಳ 
ಚಲನವಲನ ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ ಕಡತಗಳನ್ನು ದಾಖಲಾತಿ ಶಾಖೆಗೆ 
ಕಳುಹಿಸುವುದು 
ಬೆಳಗಾಂ, ಗುಲ್ಬರ್ಗಾ, ಯಾದಗಿರಿ, ಬಿಜಾಪುರ, ಬಾಗಲಕೋಟೆ, ಬೀದರ್ , ರಾಯಚೂರು, 
ಕೊಪ್ಪಳ ಜಿಲ್ಲೆಗಳ ಭೂಸ್ವಾಧೀನಕ್ಕೆ ಸಂಬಂಧಿಸಿದ ಎಲ್ಲಾ ವಿಷಯಗಳು. 
ಅ ) ಹಿರಿಯ ಸಹಾಯಕರು: 
ಗುಲ್ಬರ್ಗಾ, ಯಾದಗಿರಿ, ಬಿಜಾಪುರ, ಬಾಗಲಕೋಟೆ ಜಿಲ್ಲೆಗಳ ಭೂಸ್ವಾಧೀನಕ್ಕೆ 
ಸಂಬಂಧಿಸಿದಂತೆ ಎಲ್ಲಾ ವಿಷಯಗಳು 
ಆ) ಸಹಾಯಕರು : 
ಬೆಳಗಾಂ, ಕೊಪ್ಪಳ , ರಾಯಚೂರು ಮತ್ತು ಬೀದರ್ ಜಿಲ್ಲೆಗಳ ಭೂಸ್ವಾಧೀನಕ್ಕೆ 
ಸಂಬಂಧಿಸಿದಂತೆ ಎಲ್ಲಾ ವಿಷಯಗಳು 
ಇ) ಕಿರಿಯ ಸಹಾಯಕರು : 
ಶಾಖೆಗೆ ಸಂಬಂಧಿಸಿದ ಸ್ವೀಕೃತಿಗಳನ್ನು ದಿನಚರಿ ಮಾಡಿ ವಿಷಯ ನಿರ್ವಾಹಕರಿಗೆ 
ನೀಡುವುದು, ಸಹಿಯಾದ ಆದೇಶ/ ಪತ್ರಗಳನ್ನು ರವಾನಿಸುವುದು ಹಾಗೂ ಕಡತಗಳ 
ಚಲನವಲನ ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ ಕಡತಗಳನ್ನು ದಾಖಲಾತಿ ಶಾಖೆಗೆ 
ಕಳುಹಿಸುವುದು 


2 ) 


ಪೀಠಾಧಿಕಾರಿ/ 
ಶಾಖಾಧಿಕಾರಿ 
ಭೂಸ್ವಾಧೀನ- 3ಶಾಖೆ 
5ನೇ ಮಹಡಿ, ಬಹುಮಹಡಿ ಕಟ್ಟಡ 
ಬೆಂಗಳೂರು-560 001 
ಅ ) ಹಿರಿಯ ಸಹಾಯಕರು 
ಆ ) ಸಹಾಯಕರು 
ಇ) ಕಿರಿಯ ಸಹಾಯಕರು 
ಈ ) ದಲಾಯತ್ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೫ , ೨೦೧೩ 


೨೧೩೩ 


1b) 


ಹುದ್ದೆ ಹಾಗೂ ಕಛೇರಿ ವಿಳಾಸ 


ನಿರ್ವಹಿಸುತ್ತಿರುವ ಕರ್ತವ್ಯಗಳು 


ಜಿ. 


28. 


ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಭೂ ಸ್ವಾಧೀನ- 2 ಮತ್ತು 
ಪುನರ್ವಸತಿ 
5ನೇ ಮಹಡಿ, 
ಬಹುಮಹಡಿ ಕಟ್ಟಡ 
ಬೆಂಗಳೂರು- 560 001 


29 . 


ಶಾಖಾಧಿಕಾರಿ 
ಭೂಸ್ವಾಧೀನ- 2 
5ನೇ ಮಹಡಿ, 
ಬಹುಮಹಡಿ ಕಟ್ಟಡ 
ಬೆಂಗಳೂರು-560 001 
ಅ ) ಹಿರಿಯ ಸಹಾಯಕರು 
ಆ ) ಸಹಾಯಕರು -1 
ಇ ) ಸಹಾಯಕರು - 2 
ಈ ) ಕಿರಿಯ ಸಹಾಯಕರು 
ಉ ) ದಲಾಯತ್ 


ಭೂಸ್ವಾಧೀನ 
1) ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ , ಚಿಕ್ಕಬಳ್ಳಾಪುರ, ಕೋಲಾರ, 
ತುಮಕೂರು, ಚಿತ್ರದುರ್ಗ , ದಾವಣಗೆರೆ, ಶಿವಮೊಗ್ಗ ಜಿಲ್ಲೆಗಳ ಭೂಸ್ವಾಧೀನಕ್ಕೆ ಸಂಬಂಧಪಟ್ಟ 
ಎಲ್ಲಾ ವಿಷಯಗಳು . 
2 ) ಈ ಹಿಂದಿನ ಖಾಸಗಿ ಗೃಹ ನಿರ್ಮಾಣ ಸಹಕಾರ ಸಂಘಗಳ ಭೂಸ್ವಾಧೀನಕ್ಕೆ ಸಂಬಂಧಪಟ್ಟ 
ವಿಷಯಗಳು . 
ಪುನರ್ವಸತಿ 
1 ) ನೀರಾವರಿ ಯೋಜನೆಗಳು ಹಾಗೂ ಇತರೆ ಅಭಿವೃದ್ಧಿ ಯೋಜನೆಗಳಿಂದ ಬಾಧಿತವಾಗುವ 
ಗ್ರಾಮಗಳನ್ನು ಸ್ಥಳಾಂತರಿಸಿ ಸಂತ್ರಸ್ಥ ಕುಟುಂಬಗಳಿಗೆ ಪುನರ್‌ನಿರ್ಮಾಣ ಮತ್ತು 
ಪುನರ್ವಸತಿ ಫ್ಯಾಕೇಜನ್ನು ಮಂಜೂರು ಮಾಡುವುದು. 
2) ವಿಷಾಹಾರ ವಸ್ತುಗಳ ಮಾರಾಟ ಮತ್ತು ದಾಸ್ತಾನಿಗೆ ವಿಷಾಹಾರ ಕಾಯ್ದೆ 1919 (ಕೇಂದ್ರ 
ಕಾಯ್ದೆ 12) ಹಾಗೂ ಕರ್ನಾಟಕ ವಿಷಾಹಾರ ನಿಯಮಗಳು 1966ರನ್ವಯ ಪರವಾನಗಿ 
ನೀಡುವುದು ಹಾಗೂ ಪರವಾನಗಿ ನವೀಕರಿಸುವುದು . 
3) ಈ ಕೆಳಕಂಡ ಮಂಡಳಿ / ಪ್ರಾಧಿಕಾರಗಳ ವಿಷಯಗಳು: 
(1) ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ, ಕೂಡಲ ಸಂಗಮ , ಹುನಗುಂದ ತಾಲ್ಲೂಕು, 
ಬಾಗಲಕೋಟೆ ಜಿಲ್ಲೆ. 
(2) ಬಸವಕಲ್ಯಾಣ ಅಭಿವೃದ್ಧಿ ಮಂಡಳಿ , ಬಸವಕಲ್ಯಾಣ 
(3) ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ, ಕಾಗಿನೆಲೆ ಬ್ಯಾಡಗಿ ತಾಲ್ಲೂಕು, ಹಾವೇರಿ ಜಿಲ್ಲೆ. 
( 4) ಸನ್ನತಿ ಅಭಿವೃದ್ಧಿ ಮಂಡಳಿ , ಗುಲ್ಬರ್ಗ ಜಿಲ್ಲೆ. 
(5) ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ, ಬೆಳಗಾವಿ ಜಿಲ್ಲೆ. 
( 6) ಬಾಗಲಕೋಟೆ ಪಟ್ಟಣಾಭಿವೃದ್ಧಿ ಪ್ರಾಧಿಕಾರ , 
(4) ವಿಧಾನ ಸಭೆ /ವಿಧಾನ ಪರಿಷತ್ ವಿಷಯಗಳು. 
(5) ನ್ಯಾಯಾಲಯ ಮೊಕದ್ದಮೆಗಳು. 
ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿಕ್ಕಬಳ್ಳಾಪುರ ,ಕೋಲಾರ, 
ತುಮಕೂರು, ಚಿತ್ರದುರ್ಗ , ದಾವಣಗೆರೆ, ಶಿವಮೊಗ್ಗ ಜಿಲ್ಲೆಗಳಲ್ಲಿನ ಭೂಸ್ವಾಧೀನಕ್ಕೆ 
ಸಂಬಂಧಿಸಿದ ಎಲ್ಲಾ ವಿಷಯಗಳು . 
ಈ ಹಿಂದಿನ ಖಾಸಗಿ ಗೃಹ ನಿರ್ಮಾಣ ಸಹಕಾರ ಸಂಘಗಳಿಗೆ ಸಂಬಂಧಿಸಿದ ಭೂಸ್ವಾಧೀನ 
ವಿಷಯಗಳು . 
ಅ) ಹಿರಿಯ ಸಹಾಯಕರು: 
ಬೆಂಗಳೂರು ನಗರ , ರಾಮನಗರ , ತುಮಕೂರು, ಜಿಲ್ಲೆಗಳ ಭೂಸ್ವಾಧೀನಕ್ಕೆ ಸಂಬಂಧಿಸಿದ 
ಎಲ್ಲಾ ವಿಷಯಗಳು, ಬಿ. ಬಿ. ಎಂ . ಪಿ. ಮತ್ತು ಕೆ.ಹೆಚ್. ಬಿ. ಗೆ ಸಂಬಂಧಿಸಿದ ಎಲ್ಲಾ ಭೂಸ್ವಾಧೀನ 
ಪ್ರಕರಣಗಳು ಹಾಗೂ ಈ ಹಿಂದಿನ ಖಾಸಗಿ ಗೃಹ ನಿರ್ಮಾಣ ಸಹಕಾರ ಸಂಘಗಳಿಗೆ 
ಭೂಸ್ವಾಧೀನಪಡಿಸಿದ ಎಲ್ಲಾ ವಿಷಯಗಳ ನಿರ್ವಹಣೆ. 
ಆ ) ಸಹಾಯಕರು - 1: 
ಬೆಂಗಳೂರು ಗ್ರಾಮಾಂತರ , ಚಿಕ್ಕಬಳ್ಳಾಪುರ, ಕೋಲಾರ, ಜಿಲ್ಲೆಗಳ ಭೂಸ್ವಾಧೀನಕ್ಕೆ 
ಸಂಬಂಧಿಸಿದ ಎಲ್ಲಾ ವಿಷಯಗಳು . 
ಇ) ಸಹಾಯಕರು - 2 
ಚಿತ್ರದುರ್ಗ , ದಾವಣಗೆರೆ, ಶಿವಮೊಗ್ಗ ಜಿಲ್ಲೆಗಳ ಭೂಸ್ವಾಧೀನಕ್ಕೆ ಸಂಬಂಧಿಸಿದ ಎಲ್ಲಾ 
ವಿಷಯಗಳು. 
ಈ ) ಕಿರಿಯ ಸಹಾಯಕರು: 
ಶಾಖೆಗೆ ಸಂಬಂಧಿಸಿದ ಸ್ವೀಕೃತಿಗಳನ್ನು ದಿನಚರಿ ಮಾಡಿ ವಿಷಯ ನಿರ್ವಾಹಕರಿಗೆ 
ನೀಡುವುದು, ಸಹಿಯಾದ ಆದೇಶ/ ಪತ್ರಗಳನ್ನು ರವಾನಿಸುವುದು ಹಾಗೂ ಕಡತಗಳ 
ಚಲನವಲನ ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ ಕಡತಗಳನ್ನು ದಾಖಲಾತಿ ಶಾಖೆಗೆ 
ಕಳುಹಿಸುವುದು 
ಸೇವೆಗಳು - 3, ಪುನರ್ವಸತಿ ಹಾಗೂ ಭೂಮಾಪನ ಮತ್ತು ಭೂದಾಖಲೆಗಳ ಇಲಾಖೆಗೆ 
ಸಂಬಂಧಿಸಿದಂತೆ ಎಲ್ಲಾ ವಿಷಯಗಳು ಹಾಗೂ ಜಿಲ್ಲೆ, ತಾಲ್ಲೂಕು, ಗಾಮಗಳ ಪುನರ್‌ರಚನೆ 
ಹಾಗೂ ಇವುಗಳಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳು ಮತ್ತು ಅಧೀನ ಸಿಬ್ಬಂದಿಗಳ 
ನಿಯಂತ್ರಣ. 


30. 


| 


ಸರ್ಕಾರದ ಉಪ ಕಾರ್ಯದರ್ಶಿ 
( ಭೂ ಮಾಪನ & ಭೂ ದಾಖಲೆ 
/ಸೇವೆಗಳು - 3) 5ನೇ ಮಹಡಿ, 
ಬಹು ಮಹಡಿ ಕಟ್ಟಡ 
ಬೆಂಗಳೂರು- 560 001 


೨೧೩೪ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೫ , ೨೦೧೩ 


ಭಾಗ ೪ಎ 


m)೩| 


ಹುದ್ದೆ ಹಾಗೂ ಕಛೇರಿ ವಿಳಾಸ 


ನಿರ್ವಹಿಸುತ್ತಿರುವ ಕರ್ತವ್ಯಗಳು 


31. 


ತಹಶೀಲ್ದಾರ್‌ ವೃಂದದ ಅಧಿಕಾರಿಗಳ ಎಲ್ಲಾ ಸೇವಾ ವಿಷಯಗಳು, ಇಲಾಖಾ ವಿಚಾರಣೆ 
ವಿಷಯಗಳು ಮತ್ತು ವರ್ಗಾವಣೆ ಪ್ರಸ್ತಾವನೆಗಳು. 


ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸೇವೆಗಳು -3 5ನೇ ಮಹಡಿ , 
ಬಹು ಮಹಡಿ ಕಟ್ಟಡ 
ಬೆಂಗಳೂರು- 560 001 
ಶಾಖಾಧಿಕಾರಿ 
ಸೇವೆಗಳು - 3 5ನೇ ಮಹಡಿ, 
ಬಹುಮಹಡಿ ಕಟ್ಟಡ 
ಬೆಂಗಳೂರು- 560 001 
ಅ) ಹಿರಿಯ ಸಹಾಯಕರು 
ಆ) ಸಹಾಯಕರು - 1 
ಇ) ಸಹಾಯಕರು - 2 
ಈ ) ಕಿರಿಯ ಸಹಾಯಕರು 
ಉ ) ದಲಾಯತ್ 


ತಹಶೀಲ್ದಾರ್‌ ಗ್ರೇಡ್- 1 ಮತ್ತು ಗ್ರೇಡ್ - 2 ವೃಂದದ ಅಧಿಕಾರಿಗಳ ಸೇವಾ ವಿಷಯಗಳು , 
ಇಲಾಖಾ ವಿಚಾರಣೆ ವಿಷಯಗಳು ಮತ್ತು ವರ್ಗಾವಣೆ ಪ್ರಸ್ತಾವನೆಗಳು ( ಆಸ್ತಿ ಮತ್ತು 
ಹೊಣೆಗಾರಿಕೆ ವಿಷಯವನ್ನು ಹೊರತುಪಡಿಸಿ) 
ಅ ) ಹಿರಿಯ ಸಹಾಯಕರು 
ಎ ಯಿಂದ ಜೆ ರವರೆಗೆ ಪ್ರಾರಂಭವಾಗುವ ತಹಶೀಲ್ದಾರ್‌ ಗ್ರೇಡ್ -1 ಮತ್ತು ಗ್ರೇಡ್ -2 
ಅಧಿಕಾರಿಗಳ ಹೆಸರಿನ ಸೇವಾ ವಿಷಯಗಳು, ಇಲಾಖಾ ವಿಚಾರಣೆ ವಿಷಯಗಳು ಮತ್ತು 
ಇನ್ನಿತರೆ ಸೇವಾ ವಿಷಯಗಳು ( ಆಸ್ತಿ ಮತ್ತು ಹೊಣೆಗಾರಿಕೆ ವಿಷಯವನ್ನು ಹೊರತುಪಡಿಸಿ), 
ತಹಶೀಲ್ದಾರ್‌ ಗ್ರೇಡ್-1 ವೃಂದದಿಂದ ಕೆ.ಎ .ಎಸ್ ( ಕಿ. ಶ್ರೇ ) ವೃಂದಕ್ಕೆ ಬಡ್ತಿ ಪ್ರಸ್ತಾವನೆ 
ನಿರ್ವಹಣೆ, ತಹಶೀಲ್ದಾರ್‌ ಗ್ರೇಡ್ - 1 ವೃಂದದ ಜೇಷ್ಠತಾ ಪಟ್ಟಿ ತಯಾರಿಕೆ. 
ಆ ) ಸಹಾಯಕರು - 1 
ಕೆ ಯಿಂದ ಆರ್ ವರೆಗೆ ಪ್ರಾರಂಭವಾಗುವ ತಹಶೀಲ್ದಾರ್‌ ಗ್ರೇಡ್-1 ಮತ್ತು ಗ್ರೇಡ್ -2 
ಅಧಿಕಾರಿಗಳ ಹೆಸರಿನ ಸೇವಾ ವಿಷಯಗಳು, ಇಲಾಖಾ ವಿಚಾರಣೆ ವಿಷಯಗಳು ಮತ್ತು 
ಇನ್ನಿತರೆ ಸೇವಾ ವಿಷಯಗಳು ( ಆಸ್ತಿ ಮತ್ತು ಹೊಣೆಗಾರಿಕೆ ವಿಷಯವನ್ನು ಹೊರತುಪಡಿಸಿ), 
ತಹಶೀಲ್ದಾರ್‌ ಗ್ರೇಡ್-2 ವೃಂದದಿಂದ ತಹಶೀಲ್ದಾರ್‌ ಗ್ರೇಡ್ - 1 ವೃಂದಕ್ಕೆ ಬಡ್ತಿ ಪ್ರಸ್ತಾವನೆ 
ನಿರ್ವಹಣೆ, ತಹಶೀಲ್ದಾರ್‌ ಗ್ರೇಡ್ - 2 ವೃಂದದ ಜೇಷ್ಠತಾ ಪಟ್ಟಿ ತಯಾರಿಕೆ, 
ಆ ) ಸಹಾಯಕರು - 2 
ಎಸ್ ಯಿಂದ ಜಡ್ ವರೆಗೆ ಪ್ರಾರಂಭವಾಗುವ ತಹಶೀಲ್ದಾರ್‌ ಗ್ರೇಡ್-1 ಮತ್ತು ಗ್ರೇಡ್- 2 
ಅಧಿಕಾರಿಗಳ ಹೆಸರಿನ ಸೇವಾ ವಿಷಯಗಳು, ಇಲಾಖಾ ವಿಚಾರಣೆ ವಿಷಯಗಳು ಮತ್ತು 
ಇನ್ನಿತರೆ ಸೇವಾ ವಿಷಯಗಳು ( ಆಸ್ತಿ ಮತ್ತು ಹೊಣೆಗಾರಿಕೆ ವಿಷಯವನ್ನು ಹೊರತುಪಡಿಸಿ), 
ಶಿರಸ್ತೇದಾರ್ ವೃಂದದಿಂದ ತಹಶೀಲ್ದಾರ್‌ ಗ್ರೇಡ್ -2 ವೃಂದಕ್ಕೆ ಬಡ್ತಿ ಪ್ರಸ್ತಾವನೆ ನಿರ್ವಹಣೆ . 
ಭೂಮಾಪನ ಮತ್ತು ಭೂದಾಖಲೆಗಳ ಇಲಾಖೆಗೆ ಸಂಬಂಧಿಸಿದಂತೆ ಎಲ್ಲಾ ವಿಷಯಗಳು 
ಹಾಗೂ ಜಿಲ್ಲೆ, ತಾಲ್ಲೂಕು, ಗಾಮಗಳ ಪುನರ್‌ರಚನೆ ಹಾಗೂ ಇವುಗಳಿಗೆ ಸಂಬಂಧಿಸಿದ 
ಎಲ್ಲಾ ವಿಷಯಗಳು, ಅಧೀನ ಸಿಬ್ಬಂದಿಗಳ ನಿಯಂತ್ರಣ . 


33 . 


34. 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಭೂ ಮಾಪನ & ಭೂ ದಾಖಲೆಗಳು 
5ನೇ ಮಹಡಿ, ಬಹುಮಹಡಿ ಕಟ್ಟಡ 
ಬೆಂಗಳೂರು- 560 001 
ಶಾಖಾಧಿಕಾರಿ 
ಭೂಮಾಪನಾ ಮತ್ತು ಭೂದಾಖಲೆಗಳ 
ಶಾಖೆ 5ನೇ ಮಹಡಿ, 
ಬಹುಮಹಡಿ ಕಟ್ಟಡ 
ಬೆಂಗಳೂರು-560 001 
ಅ ) ಹಿರಿಯ ಸಹಾಯಕರು 
ಆ ) ಸಹಾಯಕರು -1 
ಇ) ಸಹಾಯಕರು - 2 
ಈ ) ಕಿರಿಯ ಸಹಾಯಕರು 
ಉ ) ದಲಾಯತ್ 


ಭೂಮಾಪನ ಮತ್ತು ಭೂದಾಖಲೆಗಳ ಇಲಾಖೆಗೆ ಸಂಬಂಧಿಸಿದಂತೆ ಎಲ್ಲಾ ವಿಷಯಗಳು 
ಹಾಗೂ ಜಿಲ್ಲೆ, ತಾಲ್ಲೂಕು, ಗಾಮಗಳ ಪುನರ್‌ರಚನೆ ಹಾಗೂ ಇವುಗಳಿಗೆ ಸಂಬಂಧಿಸಿದ 
ಎಲ್ಲಾ ವಿಷಯಗಳು 
ಅ ) ಹಿರಿಯ ಸಹಾಯಕರು: 
ಭೂಮಾಪನ ಇಲಾಖೆಯ ಯೋಜನೆ, ತಾಂತ್ರಿಕ ಮಂಜೂರಾತಿಗೆ ಸಂಬಂಧಪಟ್ಟ 
ವಿಷಯಗಳು , ಅಳತೆ, ಹದ್ದುಬಸ್ತು ಮತ್ತು 11ಇ ನಕ್ಷೆ ವಿಷಯಕ್ಕೆ ಸಂಬಂಧಿಸಿದಂತೆ ಕಾಯ್ದೆ 
ಮತ್ತು ನಿಯಮಗಳ ನಿರ್ವಹಣೆ, ಗೂಪ್ ಎ ವೃಂದದ ಅಧಿಕಾರಿಗಳ ಸೇವಾ 
ವಿಷಯಗಳು , ಗೂಪ್ ಸಿ ಲಿಪಿಕ ನೌಕರರ ಸೇವಾ ವಿಷಯಗಳು, ವೃಂದ ಮತ್ತು 
ನೇಮಕಾತಿಗೆ ಸಂಬಂಧಿಸಿದ ವಿಷಯಗಳು, ಪರವಾನಗಿ ಭೂಮಾಪಕರ ವಿಷಯಗಳು, ಕಛೇರಿ/ 
ಹುದ್ದೆಗಳ ಮುಂದುವರಿಕೆ ವಿಷಯಗಳು . 
ಆ ) ಸಹಾಯಕರು - 1: 
ರಾಜ್ಯದ ಜಿಲ್ಲೆ, ತಾಲ್ಲೂಕು, ಕಂದಾಯ ಗ್ರಾಮಗಳ ಪುನರ್ ರಚನೆ ವಿಷಯಗಳು - 
ಭೂಮಾಪನ ಇಲಾಖೆಯ ಗೂಪ್ ಬಿ ಮತ್ತು ಸಿ ವೃಂದದ ಸೇವಾ ವಿಷಯಗಳು. 
ಇ) ಸಹಾಯಕರು -2 
ಭೂಮಾಪನ ಇಲಾಖೆಯ ಗೂಪ್ ಎ ವೃಂದದ ಅಧಿಕಾರಿಗಳ ಆಸ್ತಿ ಮತ್ತು ಹೊಣೆಗಾರಿಕೆ 
ವಿಷಯಗಳು, ಗೂಪ್ ಡಿ ವೃಂದದ ಸೇವಾ ವಿಷಯಗಳು, ಭೂಮಾಪನ ಇಲಾಖೆಯಲ್ಲಿ 
ಅಳತೆ / ಹದ್ದುಬಸ್ತು ವಿಷಯಗಳು 
ಈ ) ಕಿರಿಯ ಸಹಾಯಕರು: 
ಶಾಖೆಗೆ ಸಂಬಂಧಿಸಿದ ಸ್ವೀಕೃತಿಗಳನ್ನು ದಿನಚರಿ ಮಾಡಿ ವಿಷಯ ನಿರ್ವಾಹಕರಿಗೆ 
ನೀಡುವುದು, ಸಹಿಯಾದ ಆದೇಶ/ ಪತ್ರಗಳನ್ನು ರವಾನಿಸುವುದು ಹಾಗೂ ಕಡತಗಳ 
ಚಲನವಲನ ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ ಕಡತಗಳನ್ನು ದಾಖಲಾತಿ ಶಾಖೆಗೆ 
ಕಳುಹಿಸುವುದು 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೫ , ೨೦೧೩ 


೨೧೩೫ 


ತು 


ಹುದ್ದೆ ಹಾಗೂ ಕಛೇರಿ ವಿಳಾಸ 


ನಿರ್ವಹಿಸುತ್ತಿರುವ ಕರ್ತವ್ಯಗಳು 


35 . 


ಶಾಖಾಧಿಕಾರಿ 
ಪುನರ್ವಸತಿ ಶಾಖೆ 
5ನೇ ಮಹಡಿ, 
ಬಹುಮಹಡಿ ಕಟ್ಟಡ 
ಬೆಂಗಳೂರು- 560 001 
ಅ) ಹಿರಿಯ ಸಹಾಯಕರು 
ಆ) ಸಹಾಯಕರು - 1 
ಇ) ಸಹಾಯಕರು - 2 
ಈ ) ಕಿರಿಯ ಸಹಾಯಕರು 
ಉ ) ದಲಾಯತ್ 


I.) ನೀರಾವರಿ ಯೋಜನೆಗಳು ಹಾಗೂ ಇತರೆ ಅಭಿವೃದ್ಧಿ ಯೋಜನೆಗಳಿಂದ ಬಾಧಿತವಾಗುವ 
ಗ್ರಾಮಗಳನ್ನು ಸ್ಥಳಾಂತರಿಸಿ ಸಂತ್ರಸ್ಥ ಕುಟುಂಬಗಳಿಗೆ ಪುನರ್‌ನಿರ್ಮಾಣ ಮತ್ತು ಪುನರ್ವಸತಿ 
ಪ್ಯಾಕೇಜನ್ನು ಮಂಜೂರು ಮಾಡುವುದು. 
II.) ವಿಷಾಹಾರ ವಸ್ತುಗಳ ಮಾರಾಟ ಮತ್ತು ದಾಸ್ತಾನಿಗೆ ವಿಷಾಹಾರ ಕಾಯ್ದೆ 1919 (ಕೇಂದ್ರ 
ಕಾಯ್ದೆ 12) ಹಾಗೂ ಕರ್ನಾಟಕ ವಿಷಾಹಾರ ನಿಯಮಗಳು 1966ರನ್ವಯ ಪರವಾನಗಿ 
ನೀಡುವುದು ಹಾಗೂ ಪರವಾನಗಿ ನವೀಕರಿಸುವುದು. 
III.) ಈ ಕೆಳಕಂಡ ಮಂಡಳಿ ಪ್ರಾಧಿಕಾರಗಳ ವಿಷಯಗಳು. 
(1) ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ, ಕೂಡಲ ಸಂಗಮ ಹುನಗುಂದ ತಾಲ್ಲೂಕು, 
ಬಾಗಲಕೋಟೆ ಜಿಲ್ಲೆ. 
( 2) ಬಸವಕಲ್ಯಾಣ ಅಭಿವೃದ್ಧಿ ಮಂಡಳಿ , ಬಸವಕಲ್ಯಾಣ 
( 3) ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ, ಕಾಗಿನೆಲೆ ಬ್ಯಾಡಗಿ ತಾಲ್ಲೂಕು, ಹಾವೇರಿ ಜಿಲ್ಲೆ. 
(4) ಸನ್ನತಿ ಅಭಿವೃದ್ಧಿ ಮಂಡಳಿ, ಗುಲ್ಬರ್ಗ ಜಿಲ್ಲೆ. 
(5)ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ , ಬೆಳಗಾವಿ ಜಿಲ್ಲೆ. 
(6) ಬಾಗಲಕೋಟೆ ಪಟ್ಟಣಾಭಿವೃದ್ಧಿ ಪ್ರಾಧಿಕಾರ, ಬಾಗಲಕೋಟೆ 
(4) ವಿಧಾನ ಸಭೆ / ವಿಧಾನ ಪರಿಷತ್ ವಿಷಯಗಳು. 
(5) ನ್ಯಾಯಾಲಯ ಮೊಕದ್ದಮೆಗಳು. 
ಅ) ಹಿರಿಯ ಸಹಾಯಕರು : 
ನೀರಾವರಿ ಯೋಜನೆಗಳು ಹಾಗೂ ಇತರೆ ಅಭಿವೃದ್ಧಿ ಯೋಜನೆಗಳಿಂದ ಬಾಧಿತವಾಗುವ 
ಗ್ರಾಮಗಳನ್ನು ಸ್ಥಳಾಂತರಿಸಿ ಸಂತ್ರಸ್ತ ಕುಟುಂಬಗಳಿಗೆ ಪುನರ್‌ನಿರ್ಮಾಣ ಮತ್ತು 
ಪುನರ್ವಸತಿ ಫ್ಯಾಕೇಜನ್ನು ಮಂಜೂರು ಮಾಡುವುದು , ವಿಧಾನ ಸಭೆ ವಿಷಯಗಳು , 
ನ್ಯಾಯಾಲಯ ಮೊಕದ್ದಮೆಗಳು . 
ಆ ) ಸಹಾಯಕರು- 1: 
ವಿಷಾಹಾರ ವಸ್ತುಗಳ ಮಾರಾಟ ಮತ್ತು ದಾಸ್ತಾನಿಗೆ ವಿಷಾಹಾರ ಕಾಯ್ದೆ 1919 (ಕೇಂದ್ರ 
ಕಾಯ್ದೆ 12) ಹಾಗೂ ಕರ್ನಾಟಕ ವಿಷಾಹಾರ ನಿಯಮಗಳು 1966ರನ್ವಯ ಪರವಾನಗಿ 
ನೀಡುವುದು ಹಾಗೂ ಪರವಾನಗಿ ನವೀಕರಿಸುವುದು. 
ಇ ) ಸಹಾಯಕರು - 2 
ಈ ಕೆಳಕಂಡ ಮಂಡಳಿ / ಪ್ರಾಧಿಕಾರಗಳ ವಿಷಯಗಳು. 
ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ, ಕೂಡಲ ಸಂಗಮ ಹುನಗುಂದ ತಾಲ್ಲೂಕು, 
ಬಾಗಲಕೋಟೆಜಿಲ್ಲೆ. ಬಸವಕಲ್ಯಾಣ ಅಭಿವೃದ್ಧಿ ಮಂಡಳಿ, ಬಸವಕಲ್ಯಾಣ, ಕಾಗಿನೆಲೆ ಅಭಿವೃದ್ಧಿ 
ಪ್ರಾಧಿಕಾರ, ಕಾಗಿನೆಲೆ ಬ್ಯಾಡಗಿ ತಾಲ್ಲೂಕು, ಹಾವೇರಿ ಜಿಲ್ಲೆ, ಸನ್ನತಿ ಅಭಿವೃದ್ಧಿ ಮಂಡಳಿ, 
ಗುಲ್ಬರ್ಗಜಿಲ್ಲೆ, ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ , ಬೆಳಗಾವಿ ಜಿಲ್ಲೆ, ಬಾಗಲಕೋಟೆ 
ಪಟ್ಟಣಾಭಿವೃದ್ಧಿ ಪ್ರಾಧಿಕಾರ, ಬಾಗಲಕೋಟೆ, ವಿಧಾನ ಪರಿಷತ್ ವಿಷಯಗಳು 
ಈ ) ಕಿರಿಯ ಸಹಾಯಕರು : 
ಶಾಖೆಗೆ ಸಂಬಂಧಿಸಿದ ಸ್ವೀಕೃತಿಗಳನ್ನು ದಿನಚರಿ ಮಾಡಿ ವಿಷಯ ನಿರ್ವಾಹಕರಿಗೆ 
ನೀಡುವುದು , ಸಹಿಯಾದ ಆದೇಶ/ ಪತ್ರಗಳನ್ನು ರವಾನಿಸುವುದು ಹಾಗೂ ಕಡತಗಳ 
ಚಲನವಲನ ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ ಕಡತಗಳನ್ನು ದಾಖಲಾತಿ ಶಾಖೆಗೆ 
ಕಳುಹಿಸುವುದು 
ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಗೆ ಸಂಬಂಧಿಸಿದ ಎಲ್ಲಾ ಸೇವಾ ವಿಷಯಗಳು 
ಹಾಗೂ ಕಂದಾಯ ಇಲಾಖೆಯ ವಿಪತ್ತು ನಿರ್ವಹಣೆ ಶಾಖೆಯು, ನಿರ್ವಹಿಸುವ ವಿಷಯಗಳ 
ಮೇಲ್ವಿಚಾರಣೆ ಅಧೀನ ಸಿಬ್ಬಂದಿಗಳ ನಿಯಂತ್ರಣ , ಇಲಾಖೆಗಳಲ್ಲಿನ ಸಮನ್ವಯ ಹಾಗೂ 
ಸಂಘಟನಾ ಮತ್ತು ವಿಧಾನಾಧಿಕಾರಿಯಾಗಿ ಕಾರ್ಯನಿರ್ವಹಿಸುವುದು . 
ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಗೆ ಸಂಬಂಧಿಸಿದ ವಿಷಯಗಳು , ನೋಂದಣಿ ಕಾಯ್ದೆ 
ಮತ್ತು ಮುದ್ರಾಂಕ ಕಾಯ್ದೆ ಹಾಗೂ ಅವುಗಳಡಿಯ ನಿಯಮಗಳಿಗೆ ಸಂಬಂದಿಸಿದ 
ವಿಷಯಗಳು , ಗ್ರೂಪ್- ಎ ಮತ್ತು ಬಿ ಅಧಿಕಾರಿಗಳ ಸೇವಾ ವಿಷಯಗಳು, ಮುದ್ರಾಂಕ ಮತ್ತು 
ನೋಂದಣಿ ಶುಲ್ಕ ವಿನಾಯಿತಿ/ರಿಯಾಯಿತಿ, ಕಟ್ಟಡಗಳ ಬಾಡಿಗೆ, ಸಂಚಿತ ಮುದ್ರಾಂಕ ಶುಲ್ಕ 
ಪಾವತಿ ವಿಷಯಗಳು . 


36 . 


ಸರ್ಕಾರದ ಉಪ ಕಾರ್ಯದರ್ಶಿ, 
( ವಿಪತ್ತು ನಿರ್ವಹಣೆ/ ನೋಂ & ಮು ) 
5ನೇ ಮಹಡಿ, ಬಹುಮಹಡಿ ಕಟ್ಟಡ 
ಬೆಂಗಳೂರು- 560 001 


31. 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನೋಂದಣಿ & ಮುದ್ರಾಂಕ ಶಾಖೆ 
5ನೇ ಮಹಡಿ , ಬಹುಮಹಡಿ ಕಟ್ಟಡ 
ಬೆಂಗಳೂರು- 560 001 


೨೧೩೬ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೫ , ೨೦೧೩ 


ಭಾಗ ೪ಎ 


b) 


ಹುದ್ದೆ ಹಾಗೂ ಕಛೇರಿ ವಿಳಾಸ 


ನಿರ್ವಹಿಸುತ್ತಿರುವ ಕರ್ತವ್ಯಗಳು 


೧| 


38. 


39 . 


40 . 


ಪೀಠಾಧಿಕಾರಿ/ಶಾಖಾಧಿಕಾರಿ 

ಗ್ರೂಪ್- ಸಿ ಮತ್ತು ಡಿ ನೌಕರರುಗಳ ಸೇವಾ ವಿಷಯಗಳು , ಮುದ್ರಾಂಕ ಶುಲ್ಕದ ಮರುಪಾವತಿ 
ನೋಂದಣಿ ಮತ್ತು ಮುದ್ರಾಂಕ ಶಾಖೆ | ಹಾಗೂ ನೋಂದಣಿ ಕಾಯ್ದೆಯಡಿ ಬರುವ ಸಂಘ ಸಂಸ್ಥೆಗಳಿಗೆ ಸಂಬಂಧಿಸಿದ ವಿಷಯಗಳು 
ಅ) ಹಿರಿಯ ಸಹಾಯಕರು 

ಅ) ಹಿರಿಯ ಸಹಾಯಕರು: 
ಆ) ಸಹಾಯಕರು -1 

ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಗೆ ಸಂಬಂಧಿಸಿದ ವಿಷಯಗಳು, ನೋಂದಣಿ 
ಇ) ಕಿರಿಯ ಸಹಾಯಕರು 

ಕಾಯ್ದೆ ಮತ್ತು ಮುದ್ರಾಂಕ ಕಾಯ್ದೆ ಹಾಗೂ ಅವುಗಳಡಿಯ ನಿಯಮಗಳಿಗೆ ಸಂಬಂದಿಸಿದ 

ವಿಷಯಗಳು , ಗ್ರೂಪ್- ಎ ಮತ್ತು ಬಿ ಅಧಿಕಾರಿಗಳ ಸೇವಾ ವಿಷಯಗಳು , ಮುದ್ರಾಂಕ ಮತ್ತು 
ಈ ) ದಲಾಯತ್ 

ನೋಂದಣಿ ಶುಲ್ಕ ವಿನಾಯಿತಿ/ರಿಯಾಯಿತಿ, ಕಟ್ಟಡಗಳ ಬಾಡಿಗೆ, ಸಂಚಿತ ಮುದ್ರಾಂಕ ಶುಲ್ಕ 
ಪಾವತಿ ವಿಷಯಗಳು . 
ಆ ) ಸಹಾಯಕರು 
ಗ್ರೂಪ್- ಸಿ ಮತ್ತು ಡಿ ನೌಕರರುಗಳ ಸೇವಾ ವಿಷಯಗಳು , ಮುದ್ರಾಂಕ ಶುಲ್ಕದ ಮರುಪಾವತಿ . 
ಇ) ಕಿರಿಯ ಸಹಾಯಕರು: 
ಶಾಖೆಗೆ ಸಂಬಂಧಿಸಿದ ಸ್ವೀಕೃತಿಗಳನ್ನು ದಿನಚರಿ ಮಾಡಿ ವಿಷಯ ನಿರ್ವಾಹಕರಿಗೆ 
ನೀಡುವುದು, ಸಹಿಯಾದ ಆದೇಶ/ ಪತ್ರಗಳನ್ನು ರವಾನಿಸುವುದು ಹಾಗೂ ಕಡತಗಳ 
ಚಲನವಲನ ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ ಕಡತಗಳನ್ನು ದಾಖಲಾತಿ ಶಾಖೆಗೆ 

ಕಳುಹಿಸುವುದು 
ಕಾನೂನುಕೋಶದ ಮುಖ್ಯಸ್ಥರು ಹಾಗೂ ಕಂದಾಯ ಇಲಾಖೆಗೆ ಸಂಬಂಧಿಸಿದ ನ್ಯಾಯಾಲಯ ಪ್ರಕರಣಗಳಲ್ಲಿ ಸರ್ಕಾರದ ಪರ ವಾದ 
ಪದನಿಮಿತ್ತ ಸರ್ಕಾರದ ಉಪ 

ಮಾಡಲು ಸರ್ಕಾರಿ ವಕೀಲರನ್ನು ನೇಮಿಸುವುದು . ನ್ಯಾಯಾಲಯದ ಆದೇಶಗಳನ್ನು 
ಕಾರ್ಯದರ್ಶಿ 6ನೇ ಮಹಡಿ, 

ಪರಿಶೀಲಿಸಿ, ಅಭಿಪ್ರಾಯ ನೀಡುವುದು, ಸರ್ಕಾರಿ ವಕೀಲರ ಸಂಭಾವನೆ ಬಿಲ್ಲುಗಳ ಬಗ್ಗೆ 
1ನೇ ಹಂತ, ಬಹುಮಹಡಿಕಟ್ಟಡ 

ಕಮ . 
ಬೆಂಗಳೂರು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆಗೆ ಸಂಬಂಧಿಸಿದ ನ್ಯಾಯಾಲಯ ಪ್ರಕರಣಗಳಲ್ಲಿ ಸರ್ಕಾರದ ಪರ ವಾದ 
ಕಾನೂನು ಕೋಶ 6ನೇ ಮಹಡಿ, 

ಮಾಡಲು ಸರ್ಕಾರಿ ವಕೀಲರನ್ನು ನೇಮಿಸುವುದು. ನ್ಯಾಯಾಲಯದ ಆದೇಶಗಳನ್ನು 

ಪರಿಶೀಲಿಸಿ ಅಭಿಪ್ರಾಯ ನೀಡುವುದು, ಸರ್ಕಾರಿ ವಕೀಲರ ಸಂಭಾವನೆ ಬಿಲ್ಲುಗಳ ಬಗ್ಗೆ ಕಮ . 
1ನೇ ಹಂತ, ಬಹುಮಹಡಿ ಕಟ್ಟಡ 

ಅ) ಹಿರಿಯ ಸಹಾಯಕರು: 
ಬೆಂಗಳೂರು- 560 001 
ಅ) ಹಿರಿಯ ಸಹಾಯಕರು 

ಬೆಂಗಳೂರು, ಗುಲ್ಬರ್ಗಾ ವಿಭಾಗಕ್ಕೆ ಸಂಬಂಧಪಟ್ಟ ನ್ಯಾಯಾಲಯ ಪ್ರಕರಣಗಳ ನಿರ್ವಹಣೆ. 

ಆ) ಸಹಾಯಕರು 
ಆ ) ಸಹಾಯಕರು - 1 

ಮೈಸೂರು ಹಾಗೂ ಬೆಳಗಾಂ ವಿಭಾಗಕ್ಕೆ ಸಂಬಂಧಪಟ್ಟ ನ್ಯಾಯಾಲಯ ಪ್ರಕರಣಗಳ 
ಇ) ಕಿರಿಯ ಸಹಾಯಕರು 

ನಿರ್ವಹಣೆ. 
ಈ ) ದಲಾಯತ್ 

ಇ ) ಕಿರಿಯ ಸಹಾಯಕರು: 
ಶಾಖೆಗೆ ಸಂಬಂಧಿಸಿದ ಸ್ವೀಕೃತಿಗಳನ್ನು ದಿನಚರಿ ಮಾಡಿ ವಿಷಯ ನಿರ್ವಾಹಕರಿಗೆ 
ನೀಡುವುದು, ಸಹಿಯಾದ ಆದೇಶ/ ಪತ್ರಗಳನ್ನು ರವಾನಿಸುವುದು ಹಾಗೂ ಕಡತಗಳ 
ಚಲನವಲನ ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ ಕಡತಗಳನ್ನು ದಾಖಲಾತಿ ಶಾಖೆಗೆ 

ಕಳುಹಿಸುವುದು. 
ಆಂತರಿಕ ಆರ್ಥಿಕ ಸಲಹೆಗಾರರು ಹಾಗೂ ಕಂದಾಯ ಇಲಾಖೆ ಹಾಗೂ ಯುವಜನ ಸೇವಾ ಮತ್ತು ಕೀಡೆಗಳ ಇಲಾಖೆಯ ವಾರ್ಷಿಕ 
ಪದ ನಿಮಿತ್ತ ಸರ್ಕಾರದ ಉಪ 

ಆಯವ್ಯಯ ತಯಾರಿಕೆ, ಅನುದಾನ ಮಂಜೂರಾತಿ ಕುರಿತು ಅಭಿಪಾಯ , ಲೆಕ್ಕಗಳ 
ಕಾರ್ಯದರ್ಶಿ 2ನೇ ಮಹಡಿ, 2ನೇ 

ಮರುಹೊಂದಾಣಿಕೆ, ಹಣಕಾಸು ಆಯೋಗಗಳ ಪತ ನಿರ್ವಹಣೆ ಹಾಗೂ ಇನ್ನಿತರ ಆರ್ಥಿಕ 
ಹಂತ, ಬಹುಮಹಡಿ ಕಟ್ಟಡ 

ವಿಷಯಗಳು ಮತ್ತು ಎಂಪಿಕ್ | 
ಬೆಂಗಳೂರು- 560 001 
ಶಾಖಾಧಿಕಾರಿ ( ಅಭಿಪ್ರಾಯ) 

ಕಂದಾಯ ಇಲಾಖೆಯ ಸೇವಾ ವಿಷಯಗಳು, ಹಣಬಿಡುಗಡೆ, ಮರುಹೊಂದಾಣಿಕೆ ಬಗ್ಗೆ 
2ನೇ ಮಹಡಿ , 2ನೇ ಹಂತ, ಬಹುಮಹಡಿ ಅಭಿಪ್ರಾಯ ನೀಡುವಿಕೆ. 
ಕಟ್ಟಡ ಬೆಂಗಳೂರು- 560 001 

ಅ ) ಹಿರಿಯ ಸಹಾಯಕರು: 
ಅ ) ಹಿರಿಯ ಸಹಾಯಕರು 

ಕಂದಾಯ ಇಲಾಖೆಯ ಸೇವಾ ವಿಷಯಗಳು, ಹಣಬಿಡುಗಡೆ, ಮರುಹೊಂದಾಣಿಕೆ ಬಗ್ಗೆ 
ಆ) ಸಹಾಯಕರು - 1 

ಅಭಿಪ್ರಾಯ ನೀಡುವಿಕೆ. 
ಇ ) ಸಹಾಯಕರು - 2 

ಆ) ಸಹಾಯಕರು - 1 : 
ಈ ) ಕಿರಿಯ ಸಹಾಯಕರು 

ಕಂದಾಯ ಇಲಾಖೆಯ ಸೇವಾ ವಿಷಯಗಳು, ಹಣಬಿಡುಗಡೆ, ಮರುಹೊಂದಾಣಿಕೆ ಬಗ್ಗೆ. 
ಉ ) ದಲಾಯತ್ 

ಅಭಿಪ್ರಾಯ ನೀಡುವಿಕೆ. 


42 . 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೫ , ೨೦೧೩ 


೨೧೩೭ 


ಹುದ್ದೆ ಹಾಗೂ ಕಛೇರಿ ವಿಳಾಸ 


ನಿರ್ವಹಿಸುತ್ತಿರುವ ಕರ್ತವ್ಯಗಳು 


43 . 


44. 


| 


ಇ) ಸಹಾಯಕರು -2 
ಯುವಜನ ಸೇವಾ ಮತ್ತು ಕೀಡೆಗಳ ಇಲಾಖೆಯ ಸೇವಾ ವಿಷಯಗಳು, ಹಣಬಿಡುಗಡೆ, 
ಮರುಹೊಂದಾಣಿಕೆ ಬಗ್ಗೆ ಅಭಿಪ್ರಾಯ ನೀಡುವಿಕೆ. 
ಈ ) ಕಿರಿಯ ಸಹಾಯಕರು: 
ಶಾಖೆಗೆ ಸಂಬಂಧಿಸಿದ ಸ್ವೀಕೃತಿಗಳನ್ನು ದಿನಚರಿ ಮಾಡಿ ವಿಷಯ ನಿರ್ವಾಹಕರಿಗೆ 
ನೀಡುವುದು, ಸಹಿಯಾದ ಆದೇಶ/ ಪತ್ರಗಳನ್ನು ರವಾನಿಸುವುದು ಹಾಗೂ ಕಡತಗಳ 
ಚಲನವಲನ ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ ಕಡತಗಳನ್ನು ದಾಖಲಾತಿ ಶಾಖೆಗೆ 

ಕಳುಹಿಸುವುದು 
ಶಾಖಾಧಿಕಾರಿ (ಆಯವ್ಯಯ), 

ಕಂದಾಯ ಇಲಾಖೆಗೆ ಸಂಬಂಧಿಸಿದ ಆಯವ್ಯಯ ಹಾಗೂ ಎಂಪಿಕ್ ವಿಷಯಗಳ 

ನಿರ್ವಹಣೆ. 
ಆಂತರಿಕ ಆರ್ಥಿಕ ಸಲಹೆಗಾರರು 
2ನೇ ಮಹಡಿ, 2ನೇ ಹಂತ, 

ಅ) ಹಿರಿಯ ಸಹಾಯಕರು -1 ಮತ್ತು ಹಿರಿಯ ಸಹಾಯಕರು - 2 

ಕಂದಾಯ ಇಲಾಖೆಗೆ ಸಂಬಂಧಿಸಿದ ಆಯವ್ಯಯ ಹಾಗೂ ಎಂಪಿಕ್ ವಿಷಯಗಳ 
ಬಹುಮಹಡಿ ಕಟ್ಟಡ 

ನಿರ್ವಹಣೆ. 
ಬೆಂಗಳೂರು- 560 001 

ಆ ) ಸಹಾಯಕರು: 
ಅ) ಹಿರಿಯ ಸಹಾಯಕರು - 1 

ಯುವಜನ ಸೇವಾ ಮತ್ತು ಕ್ರೀಡೆಗಳ ಇಲಾಖೆಗೆ ಸಂಬಂಧಿಸಿದ ಆಯವ್ಯಯ ವಿಷಯಗಳ 
ಆ ) ಹಿರಿಯ ಸಹಾಯಕರು - 2 

ನಿರ್ವಹಣೆ. 
ಇ) ಕಿರಿಯ ಸಹಾಯಕರು / 

ಇ) ಕಿರಿಯ ಸಹಾಯಕರು / ಬೆರಳಚ್ಚುಗಾರರು 
ಬೆರಳಚ್ಚುಗಾರರು 

ಶಾಖೆಗೆ ಸಂಬಂಧಿಸಿದ ಕೃತಿಗಳನ್ನು ದಿನಚರಿ ಮಾಡಿ ವಿಷಯ ನಿರ್ವಾಹಕರಿಗೆ 

ನೀಡುವುದು , ಸಹಿಯಾದ ಆದೇಶ/ ಪತ್ರಗಳನ್ನು ರವಾನಿಸುವುದು ಹಾಗೂ ಕಡತಗಳ 
ಈ ) ದಲಾಯತ್ 

ಚಲನವಲನ ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ ಕಡತಗಳನ್ನು ದಾಖಲಾತಿ ಶಾಖೆಗೆ 

ಕಳುಹಿಸುವುದು/ ಬೆರಳಚ್ಚು ಕಾರ್ಯ, 
ಹಿರಿಯ ಲೆಕ್ಕಪರಿಶೋಧನಾಧಿಕಾರಿ ರಾಜ್ಯದ ಕಂದಾಯ ಇಲಾಖೆಗಳ ರಾಜಸ್ವ ಸ್ವೀಕೃತಿ ಮತ್ತು ವೆಚ್ಚದ ವರದಿಗಳಿಗೆ ಪಾಲನಾ 
ಆಡಿಟ್ ವರದಿ ಶಾಖೆ 5ನೇ ಮಹಡಿ, 

ವರದಿಯನ್ನು ಮಹಾಲೇಖಪಾಲರಿಗೆ ಸಲ್ಲಿಸುವುದು, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಗೆ 
ಬಹುಮಹಡಿ ಕಟ್ಟಡ 

ಇಲಾಖಾ ಟಿಪ್ಪಣಿ ಒದಗಿಸುವುದು, ಕರಡು ಕಂಡಿಕೆ ಮತ್ತು ಕರಡು ವ್ಯಾಖ್ಯಾನಗಳಿಗೆ 

ಸಂಬಂಧಿಸಿದ ಜಿಲ್ಲಾಧಿಕಾರಿಗಳಿಂದ ವರದಿ ಪಡೆದು ಮಹಾಲೇಖಪಾಲರಿಗೆ ಸಲ್ಲಿಸುವುದು. 
ಬೆಂಗಳೂರು-560 001 

ಕಂದಾಯ ಇಲಾಖೆಯ ವಾರ್ಷಿಕ ಯೋಜನೆ ಮತ್ತು ವಾರ್ಷಿಕ ಕಾರ್ಯನಿರ್ವಹಣಾ ವರದಿ 
ಅ ) ಹಿರಿಯ ಲೆಕ್ಕ ಪರಿಶೋಧಕರು - 5 ಹುದ್ದೆ ತಯಾರಿಸುವುದು , ಆ 

ಕರು -ು ಹುದ್ದ ತಯಾರಿಸುವುದು , ರಾಜ್ಯದ ಕಂದಾಯ ಇಲಾಖಾ ಕಛೇರಿಗಳ ಯೋಜನೇತರ ವೆಚ್ಚಕ್ಕಾಗಿ 
ಆ) ಸಹಾಯಕ ಲೆಕ್ಕ 

ಆಯವ್ಯಯದಲ್ಲಿ ನಿಗಧಿಯಾಗಿರುವ ಅನುದಾನವನ್ನು ಹಂಚಿಕೆ ಮಾಡುವುದು ಮತ್ತು ಹೆಚ್ಚುವರಿ 
ಪರಿಶೋಧನಾಧಿಕಾರಿ -2 ಹುದ್ದೆ ಅನುದಾನಕ್ಕೆ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸುವುದು. 
ಇ) ಡಿ ದರ್ಜೆ - 1 ಹುದ್ದೆ 

ಅ) ಹಿರಿಯ ಲೆಕ್ಕಪರಿಶೋಧಕರು -1 
ಮೈಸೂರು ಮತ್ತು ಬೆಳಗಾವಿ ವಿಭಾಗಕ್ಕೆ ಸಂಬಂಧಿಸಿದ ಕಂಡಿಕೆಗಳಿಗೆ ಪಾಲನಾವರದಿ 
ಸಲ್ಲಿಸುವುದು. 
ಆ) ಹಿರಿಯ ಲೆಕ್ಕಪರಿಶೋಧಕರು -2 
ಬೆಂಗಳೂರು ವಿಭಾಗಕ್ಕೆ ಸಂಬಂಧಿಸಿದ ಕಂಡಿಕೆಗಳಿಗೆ ಪಾಲನಾವರದಿ ಸಲ್ಲಿಸುವುದು. 
ಇ ) ಹಿರಿಯ ಲೆಕ್ಕಪರಿಶೋಧಕರು - 3 
ಯೋಜನೇತರ ವೆಚ್ಚಕ್ಕೆ ಸಂಬಂಧಿಸಿದಂತೆ ಲೆಕ್ಕಶೀರ್ಷಿಕೆ 2053 ಮತ್ತು 2029ರ ಅಂಕಿ 
ಅಂಶಗಳ ಮುಖಾಬಿಲೆ , ವಾರ್ಷಿಕ ಯೋಜನೆ ತಯಾರಿಕೆ , ಅನುದಾನ ಹಂಚಿಕೆ ಮತ್ತು 
ಹೆಚ್ಚುವರಿ ಅನುದಾನಕ್ಕೆ ಪ್ರಸ್ತಾವನೆ ತಯಾರಿಕೆ. 
ಈ ) ಹಿರಿಯ ಲೆಕ್ಕಪರಿಶೋಧಕರು -4 
ಗುಲ್ಬರ್ಗ ವಿಭಾಗಕ್ಕೆ ಸಂಬಂಧಿಸಿದ ಕಂಡಿಕೆಗಳಿಗೆ ಪಾಲನಾವರದಿ ಸಲ್ಲಿಸುವುದು ಮತ್ತು ಇತರೆ 
ಸಿಬ್ಬಂದಿಗೆ ಸಂಬಂಧಪಟ್ಟ ಕೆಲಸಗಳು. 
ಉ ) ಹಿರಿಯ ಲೆಕ್ಕಪರಿಶೋಧಕರು -5 
ಸಾರ್ವಜನಿಕ ಲೆಕ್ಕ ಪತ್ರ ಸಮಿತಿಗೆ ಇಲಾಖಾ ಟಿಪ್ಪಣಿ ತಯಾರಿಕೆ, ಕರಡು ವ್ಯಾಖ್ಯಾನ, ಕರಡು 
ಖಂಡಿಕೆಗಳಿಗೆ ಪಾಲನಾ ವರದಿ ಪಡೆದು ಮಹಾಲೇಖಪಾಲರಿಗೆ ಸಲ್ಲಿಸುವುದು. 
ಊ ) ಸಹಾಯಕ ಲೆಕ್ಕಪರಿಶೋಧನಾಧಿಕಾರಿ: ಮೇಲ್ಕಂಡ ಎಲ್ಲಾ ಕೆಲಸಗಳ ಮೇಲ್ವಿಚಾರಣೆ 


೨೧೩೮ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೫ , ೨೦೧೩ 


ಭಾಗ ೪ಎ 


ಹುದ್ದೆ ಹಾಗೂ ಕಛೇರಿ ವಿಳಾಸ 


ನಿರ್ವಹಿಸುತ್ತಿರುವ ಕರ್ತವ್ಯಗಳು 


ಸಂ . 


45 . 


46 . 


47, 


ನಿರ್ದೆಶಕರು , 

ಸಾಮಾಜಿಕ ಭದತೆ ಮತ್ತು ಪಿಂಚಣಿಗಳ ನಿರ್ದೇಶನಾಲಯವು ಈ ಕೆಳಕಂಡ 
ಸಾಮಾಜಿಕ ಭದತೆ & ಪಿಂಚಿಣಿಗಳ 

ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ. 
ನಿರ್ದೆಶನಾಲಯ 5ನೇ ಮಹಡಿ, 

ಕಸಂ ಯೋಜನೆ ಹೆಸರು 
ಬಹುಮಹಡಿ ಕಟ್ಟಡ 

1 ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ 
ಬೆಂಗಳೂರು-560 001 

ವಿಧವಾ ಪಿಂಚಣಿ ಯೋಜನೆ 
ಶಾಖಾಧಿಕಾರಿ -1 ಹುದ್ದೆ 

ಅಂಗವಿಕಲರ ಪಿಂಚಣಿ ಯೋಜನೆ 
ಶೀಘ್ರಲಿಪಿಗಾರರು -2 ಹುದ್ದೆ 

ಅನ್ನಪೂರ್ಣ ಯೋಜನೆ 
ಡಾಟಾ ಎಂಟ್ರಿ ಆಪರೇಟರ್‌- 10 ಹುದ್ದೆ 

ಸಂಧ್ಯಾ ಸುರಕ್ಷಾ ಯೋಜನೆ 
ವಾಹನ ಚಾಲಕ ಹುದ್ದೆ -1 

ಆದರ್ಶ ವಿವಾಹ ಯೋಜನೆ 
ಗೂಪ್ ಡಿ- 2 ಹುದ್ದೆ 

ರಾಷ್ಟ್ರೀಯ ಕುಟುಂಬ ನೆರವು ಯೋಜನೆ 
8 ಅಂತ್ಯ ಸಂಸ್ಕಾರ ಸಹಾಯ ಧನ ಯೋಜನೆ 

9 ಆಮ್ ಆದ್ಮ ಬೀಮಾ ಯೋಜನೆ 
ಸರ್ಕಾರದ ಉಪ ಕಾರ್ಯದರ್ಶಿ ಹಾಗೂ | ಭೂಮಿ ಮತ್ತು ನಗರ ಆಸ್ತಿ ಮಾಲಿಕತ್ವ ದಾಖಲೆಗಳ ವಿಷಯಗಳ ಮೇಲ್ವಿಚಾರಣೆ ಹಾಗೂ 
ಪದನಿಮಿತ್ತ ನಿರ್ದೇಶಕರು (ಭೂಮಿ & | ಮುಜರಾಯಿ ಶಾಖೆಯ ವಿಷಯಗಳು ಹಾಗೂ ಮುಜರಾಯಿ ಇಲಾಖೆಯ ಅಧೀನ 
ಯುಪಿಓಆರ್/ ಮುಜರಾಯಿ ) ಕಂದಾಯ ಸಿಬ್ಬಂದಿಯ ಸೇವಾವಿಷಯಗಳು. 
ಇಲಾಖೆ, ಕೊಠಡಿ ಸಂ : 1, ನೆಲ ಮಹಡಿ, 
5ನೇ ಹಂತ, ಬಹುಮಡಿಗಳ ಕಟ್ಟಡ, 
ಬೆಂಗಳೂರು - 560 001 
ಸರ್ಕಾರದ ಅಧೀನ ಕಾರ್ಯದರ್ಶಿ ಭೂಮಿ ಮತ್ತು ನಗರ ಆಸ್ತಿ ಮಾಲಿಕತ್ವ ದಾಖಲೆಗಳ ವಿಷಯಗಳ ಮೇಲ್ವಿಚಾರಣೆ ಹಾಗೂ 
( ಭೂಮಿ & ಯುಪಿಓಆರ್), ಕಂದಾಯ | ಸದರಿ ಶಾಖೆಯ ಅಧೀನ ಸಿಬ್ಬಂದಿ ಮೇಲೆ ನಿಯಂತ್ರಣ ಹೊಂದಿರುವರು 
ಇಲಾಖೆ, ಕೊಠಡಿ ಸಂ : 1, ನೆಲ 
ಮಹಡಿ, 5ನೇ ಹಂತ, ಬಹುಮಡಿಗಳ 
ಕಟ್ಟಡ, ಬೆಂಗಳೂರು - 560 001 
ಶಾಖಾಧಿಕಾರಿ, ಭೂಮಿ & 

ಭೂಮಿ ಮತ್ತು ನಗರ ಆಸ್ತಿ ಮಾಲಿಕತ್ವ ದಾಖಲೆಗಳ ಕುರಿತಂತೆ ವಿಷಯಗಳನ್ನು 
ಯುಪಿಓಆರ್ ಶಾಖೆ, ಕೊಠಡಿ ಸಂ : 1, ನಿರ್ವಹಿಸುವುದು ಹಾಗೂ ಅಧೀನ ಸಿಬ್ಬಂದಿ ಮೇಲೆ ನಿಯಂತ್ರಣ ಹೊಂದಿರುವುದು. 
ನೆಲ ಮಹಡಿ, 5ನೇ ಹಂತ, 

( ಅ). ಹಿರಿಯ ಸಹಾಯಕ 
ಬಹುಮಡಿಗಳ ಕಟ್ಟಡ, ಬೆಂಗಳೂರು - 

(a). Bhoomi 
560 001 . 

i. Proposals to be placed before the User charges committee 
ಅ) ಹಿರಿಯ ಸಹಾಯಕರು 

ii. Declaring eligible items entitle to be incurred out of Bhoomi User 
ಆ) ಸಹಾಯಕರು -1 

Charges 
ಇ) ಸಹಾಯಕರು- 2 

iii. Proposals to be placed before the TAP committee 
ಈ )ಕಿರಿಯ ಸಹಾಯಕರು 

iv . Clarification if any from the Government level on the implementation of 

various softwares like Bhoomi, Bhoomi-Kaveri , Land Acquisition , Bhoomi 
ಉ ) ಶೀಘ್ರಲಿಪಿಗಾರರು(2) 

Banks etc as well as the scheme. 
ಊ ) ಬೆರಳಚ್ಚುಗಾರರು 

V . Processing the proposals of BMC that needs to be taken up by Director 

( B & U ) . 
ಋ ) ಗೂಪ್- ಡಿ (2) 

vi. Processing of tender proposals where the Principal Secretary to 
Government is the Tender Accepting Authority . 
vii. Release of funds to BMC/ Director (B & U ) and Deputy Commissioners 
under State/ Central funds . 
viii. Approvals to utilize funds out of Bhoomi User Charge to BMC and 
Deputy Commissioners. 
ix . All issues which requires clearance at Government level. 
X . Connected LA/LC matters 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೫ , ೨೦೧೩ 


9025 


ಹುದ್ದೆ ಹಾಗೂ ಕಛೇರಿ ವಿಳಾಸ 


ನಿರ್ವಹಿಸುತ್ತಿರುವ ಕರ್ತವ್ಯಗಳು 


xi. Coordination section issue 
xii . Coordination with e -Governance on clearance of annual action plan 
xiii. Declaring on going schemes 
xiv . All court related matters 
xv . All Petition Committee, Assurance Committee and all other committee 
matters . 
xvi. Any other work entrusted by the Higher authorities. 

(b ). Urban Property Ownership Records 
i. Proposals to be placed before the TAP committee 
ii. Clarification if any from the Government level on the implementation of 
the scheme to various stake holders . 
iii. Processing the proposals of UPOR that needs to be taken up by 
Director ( B & U ) 
iv . Processing of tender proposals if any where the Principal Secretary to 
Government is the Tender Accepting Authority . 
v . Release of funds to Director (B & U ) and Deputy Commissioners under 
State/ Central funds . 
vi. All issues which requires clearance at Government level. 
vii. Clearance of release of PPP vendors share of user charges by Director 
(B & U ). 
viii. Connected LA /LC matters 
ix . Coordination section issue 
X. Coordination with e -Governance on clearance of annual action plan 
xi. Declaring on going scheme 
xii. All Court related matters 
xiii. All Petition Committee, Assurance Committee and all other committee 
matters . 

xiv. Any other work entrusted by the Higher authorities. 
(63 ) JooW7 - 1 

Computerisation of Revenue offices 
i. Clearance of proposals of various Deputy Commissioners like Less 
paper office , one day governance , etc . 

ii. Release of funds to the implementing angecy 
iii. LA/LC matters 
iv . Coordination section issue 
v. Coordination with e-Governance on clearance of annual action plan 
vi. Declaring on going scheme 
vii. All court related matters 
viii. All Petition Committee, Assurance Committee and all other committee 
matters . 

ix . Any other work entrusted by the Higher authorities . 
( 2 ) DOW13 - 2 → 
(a ). Scanning of Revenue Records 

i. Proposals to be placed before the TAP committee 
ii. Clarification if any from the Government level on the implementation of 

the scheme. 


೨೧೪೦ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೫ , ೨೦೧೩ 


ಭಾಗ ೪ಎ 


*) 


ಹುದ್ದೆ ಹಾಗೂ ಕಛೇರಿ ವಿಳಾಸ 


ನಿರ್ವಹಿಸುತ್ತಿರುವ ಕರ್ತವ್ಯಗಳು 


2 


iii. Processing the proposals of Scanning of Revenue Records cell that 

needs to be taken up by Director ( B & U ) 
iv . Processing of tender proposals if any where the Principal Secretary to 

Government is the Tender Accepting Authority . 


V. Release of funds to Director ( B & U ) and Deputy Commissioners for 

scanning of Revenue Records under State / Central funds . 


vi. All issues which requires clearance at Government level. 


vii. Connected LA /LC matters 
viii. Coordination section issue 


ix . Coordination with e-Governance on clearance of annual action plan 
X . Declaring on going schemes 


xi. 


All court related matters 


xii . All Petition Committee, Assurance Committee and all other committee 


matters . 


xiii. Any other work entrusted by the Higher authorities . 


(b ).National Land Records Management Programme 


i. Nodal section for monitoring the implementing the scheme at 


Government level 


ii.Release of funds under the NLRMP scheme to various implementing 
authorities . 


iii. Coordination with e -Governance on clearance of annual action plan 


iv. Declaring on going scheme 
V. All court related matters 
vi. All Petition Committee , Assurance Committee and all other 
committee matters. 

vii. Any other work entrusted by the Higher authorities. 
( iii) ಮೇಲ್ವಿಚಾರಣೆ ಮತ್ತು ಹೊಣೆಗಾರಿಕೆಯ ಮಾರ್ಗಗಳು ಸೇರಿದಂತೆ ತೀರ್ಮಾನ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ ಕಾರ್ಯವಿಧಾನ. 
1 . ಕಾರ್ಯದರ್ಶಿ : ಜಂಟಿ ಕಾರ್ಯದರ್ಶಿಗಳು /ಉಪಕಾರ್ಯದರ್ಶಿಗಳು ಹಾಗೂ ಅಧೀನ ಅಧಿಕಾರಿಗಳಿಂದ ಸ್ವೀಕೃತಗೊಂಡ ಕಡತಗಳ ಸಮಗ. 

ಪರಿಶೀಲನೆ ನಂತರ ಸೂಚಿಸಬಹುದಾದ ನಿರ್ಧಿಷ್ಟ ಅಭಿಪಾಯ ಹಾಗೂ ನಿಗದಿಪಡಿಸಿದಂತಹ ಆರ್ಥಿಕ ಪತ್ಯಾಯೋಜನೆ ರೀತ್ಯ 
ಆದೇಶ/ ಅನುಮೋದನೆ ನೀಡುವುದು . ಕಾರ್ಯನೀತಿ ಹಾಗೂ ಪ್ರಮುಖವಾದ ವಿಷಯಗಳ ಬಗ್ಗೆ ಮಾನ್ಯ ಕಂದಾಯ / ಮುಜರಾಯಿ 

ಸಚಿವರ ಆದೇಶ/ ಅನುಮೋದನೆಗೆ ಕಡತ ಸಲ್ಲಿಸುವುದು. 
2. ಉಪ ಕಾರ್ಯದರ್ಶಿ: ಅಧೀನ ಅಧಿಕಾರಿಗಳಿಂದ ಸ್ವೀಕೃತಗೊಂಡ ಕಡತಗಳ ಸಮಗ್ರ ಪರಿಶೀಲನೆ ನಂತರ ಸೂಚಿಸಬಹುದಾದ ನಿರ್ಧಿಷ್ಟ 

ಅಭಿಪಾಯದೊಂದಿಗೆ ಇಲಾಖಾ ಕಾರ್ಯದರ್ಶಿಗಳ ಅನುಮೋದನೆಗೆ ಕಡತಗಳನ್ನು ಸಲ್ಲಿಸುವುದು ಹಾಗೂ ನಿಗಧಿಪಡಿಸಿದಂತಹ ಆರ್ಥಿಕ 

ಪ್ರತ್ಯಾಯೋಜನೆಯನ್ವಯ ಪತ / ಆದೇಶಗಳನ್ನು ಹೊರಡಿಸಲು ಅನುಮೋದನೆ ನೀಡುವುದು. 
3. ಅಧೀನ ಕಾರ್ಯದರ್ಶಿ: ಶಾಖಾಧಿಕಾರಿಗಳಿಂದ ಬಂದಂತಹ ಕಡತಗಳ ಮೇಲೆ ನಿರ್ಧಿಷ್ಟವಾದ ಅಭಿಪ್ರಾಯ ಹಾಗೂ ಚಾಲ್ತಿಯಲ್ಲಿರುವ 

ನಿಯಮಾನುಸಾರ ಕಡತಗಳನ್ನು ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದು ಹಾಗೂ ಮೇಲಾಧಿಕಾರಿಗಳ ಆದೇಶಗಳ ಅನುಸಾರ ಪತ / ಆದೇಶ 
ಹೊರಡಿಸುವುದು ಹಾಗೂ ನಿಗಧಿ ಪಡಿಸಿದಂತಹ ಆರ್ಥಿಕ ಪ್ರತ್ಯಾಯೋಜನೆಯನ್ವಯ ಕಾರ್ಯನಿರ್ವಹಿಸುವುದು. 
ಶಾಖಾಧಿಕಾರಿ: ಸಹಾಯಕರು/ಹಿರಿಯ ಸಹಾಯಕರು ಸಲ್ಲಿಸಿದಂತಹ ಪತ್ರಗಳನ್ನು / ಕಡತಗಳನ್ನು ಪರಿಶೀಲಿಸುವುದು ಮತ್ತು ಕ್ರೂಢೀಕೃತ 
ಟಿಪ್ಪಣಿಯೊಂದಿಗೆ ಅಧೀನ ಕಾರ್ಯದರ್ಶಿ ಅಥವಾ ಸಂದರ್ಭಾನುಸಾರ ಉಪ ಕಾರ್ಯದರ್ಶಿಯವರಿಗೆ ಕಡತಗಳನ್ನು 

ಅಭಿಪಾಯದೊಂದಿಗೆ ಅನುಮೋದನೆ ಅಥವಾ ಆದೇಶಕ್ಕೆ ಸಲ್ಲಿಸುವುದು. 
5. ಹಿರಿಯ ಸಹಾಯಕ/ ಸಹಾಯಕ: ಸಚಿವಾಲಯ ಕಾರ್ಯವಿಧಾನ ಕೈಪಿಡಿಯಲ್ಲಿ ನಿಗಧಿಪಡಿಸಿರುವಂತೆ ಸ್ವೀಕೃತವಾದ ಪತ್ರಗಳ ನಿರ್ವಹಣೆ 

ಹಾಗೂ ಹೊಸ ಕಡತಗಳಿಗೆ ತೆರೆಯುವುದು ಹಾಗೂ ಕಡತಕ್ಕೆ ಸಂಬಂಧಿಸಿದಂತೆ ವ್ಯವಹರಿಸುವುದು ಮತ್ತು ಟಿಪ್ಪಣಿ ಸಲ್ಲಿಸುವುದು . 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೫ , ೨೦೧೩ 


೨೧೪೧ 


6. ಕಿರಿಯ ಸಹಾಯಕರು: ಸಚಿವಾಲಯ ಕಾರ್ಯವಿಧಾನ ಕೈಪಿಡಿಯಲ್ಲಿ ನಿಗಧಿಪಡಿಸಿರುವಂತೆ ಶಾಖೆಗೆ ಸಂಬಂಧಿಸಿದ ಸ್ವೀಕೃತಿಗಳನ್ನು ದಿನಚರಿ 

ಮಾಡಿ ವಿಷಯ ನಿರ್ವಾಹಕರಿಗೆ ನೀಡುವುದು, ಸಹಿಯಾದ ಆದೇಶ/ ಪತ್ರಗಳನ್ನು ಹೊರಡಿಸುವುದು ಹಾಗೂ ಕಡತಗಳ ಚಲನವಲನ 

ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ ಕಡತಗಳನ್ನು ದಾಖಲಾತಿ ವಿಭಾಗಕ್ಕೆ ಕಳುಹಿಸುವುದು 
7 , ದಲಾಯತ್: ಕಡತ: ಟಪಾಲು ಇತ್ಯಾದಿಗಳನ್ನು ಇಲಾಖೆಯೊಳಗಿನ ಶಾಖೆಗಳಿಗೆ ಹಾಗೂ ಹೊರಗಿನ ಇಲಾಖೆಗಳಿಗೆ ತಲುಪಿಸುವುದು. 
( iv ) ಕಾರ್ಯಗಳ ನಿರ್ವಹಣೆಗೆ ರೂಪಿಸಿರುವ ಸೂತಗಳು 

ಕರ್ನಾಟಕ ಸಚಿವಾಲಯ ಕಾರ್ಯವಿಧಾನ ಕೈಪಿಡಿ, ಕರ್ನಾಟಕ ಸರ್ಕಾರ ( ವ್ಯವಹಾರ ಹಂಚಿಕೆ) ನಿಯಮಗಳು 1977 , ಕರ್ನಾಟಕ ಸರ್ಕಾರ 
( ವ್ಯವಹಾರ ನಿರ್ವಹಣೆ) ನಿಯಮಗಳು 1977, ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1997 ಮತ್ತು ಅದರಡಿಯ 
ನಿಯಮಗಳಲ್ಲಿ ನಿಗಧಿ ಪಡಿಸಿರುವ ಕಾರ್ಯಗಳು ಮತ್ತು ಮಾನದಂಡಗಳನ್ನು ಅನುಸರಿಸುವುದು . 
( V) ಕಾರ್ಯಗಳನ್ನು ನೆರವೇರಿಸುವುದಕ್ಕಾಗಿ ಹೊಂದಿರುವ ಅಥವಾ ನಿಯಂತ್ರಣದಲ್ಲಿರುವ ಅಥವಾ ಉದ್ಯೋಗಿಗಳು ಬಳಸುವ ನಿಯಮಗಳು, 
ಅಧಿನಿಯಮಗಳು, ಅನುಸೂಚಿಗಳು, ಕೈಪಿಡಿಗಳು ಮತ್ತು ದಾಖಲೆಗಳು : 

ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 (Karnataka Land Revenue Act 1964) 

ಕರ್ನಾಟಕ ಭೂ ಕಂದಾಯ ನಿಯಮಗಳು 1964 ( Karnataka Land Revenue Rules 1966) 
3 | ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969 ( Karnataka Land Grant Rules 1969) 

ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1974 ( Karnataka Land Reforms Act 1974) 
| ಕರ್ನಾಟಕ ಭೂ ಸುಧಾರಣಾ ನಿಯಮಗಳು 1974 ( Karnataka Land Reforms Rules 1974 ) 
ಕರ್ನಾಟಕ ಪ. ಜಾ . ಮತ್ತು ಪ. ಪಂ . ( ಜಮೀನುಗಳ ಪರಭಾರೆ ನಿಷೇಧ) ಕಾಯ್ದೆ 1978 ಮತ್ತು ನಿಯಮಗಳು 
[Karnataka SCand ST (Prevention of Transfer Of Certain Lands) Act 1978 and Rules] 
ಭೂ ಸ್ವಾಧೀನ ಕಾಯ್ದೆ 1894 ( Land Acquisition Act 1894) 
ಭೂಸ್ವಾಧೀನ (ಕರ್ನಾಟಕ ತಿದ್ದುಪಡಿ) ಕಾಯ್ದೆ 1988 ಕರ್ನಾಟಕ ಕಾಯ್ದೆ ಸಂಖ್ಯೆ: 33/1991 
[Land Acquisition (Karnataka Amendment) Act 1988 Karnataka Act No. 33/ 1991 ] 
ಕರ್ನಾಟಕ ಇನಾಂ ಮತ್ತು ಇನಾಂ ರದ್ದಿಯಾತಿ ಕಾಯ್ದೆ 1977 ಮತ್ತು ನಿಯಮಗಳು 1979 
(The Karnataka Inams and certain Inam Abolition Act 1977 and Rules 1979) 
ಕರ್ನಾಟಕ ಸಾರ್ವಜನಿಕ ಆವರಣಗಳ ( ಅನಧಿಕೃತ ಅಧಿಭೋಗದಾರರನ್ನು ಹೊರಹಾಕುವ)ಕಾಯ್ದೆ 1974 ಮತ್ತು ನಿಯಮಗಳು 1977 

[ The Karnataka Public Premises (Eviction of Unauthorised Occupants) Act 1974 and Rules 1977] 
11 ನೋಂದಣಿ ಕಾಯ್ದೆ 1908 ( Registration Act 1908) 
12 | ಭಾರತೀಯ ಪಾಲುದಾರಿಕೆ ಕಾಯ್ದೆ 1932 (Indian partnership Act 1932) 


4 . 


13 


ಕರ್ನಾಟಕ ಮುದ್ರಾಂಕ ಕಾಯ್ದೆ 1957 (Karnataka Stamps Act 1957) 


ಕರ್ನಾಟಕ ಮುದಾಂಕ ನಿಯಮಗಳು 1958 (Karnataka Stamps Rules 1958) 
ಕರ್ನಾಟಕ ಮುದಾಂಕಗಳ ( ದಸ್ತಾವೇಜುಗಳ ಅಪಮೌಲ್ಯಗಳ ತಡೆ) ನಿಯಮಗಳು 1977 
[Karnataka Stamps (Prevention of Under -valuation of Instruments ) Rules 1977 ] 
ಕರ್ನಾಟಕ ಮೇಲ್ಮನವಿ ನ್ಯಾಯಾಧೀಕರಣ ಕಾಯ್ದೆ 1976 ಮತ್ತು ನಿಯಮಗಳು 1979 

(Karnataka Appellate Tribunal Act 1976 and Rules 1979) 
17 | ಕರ್ನಾಟಕ ಬಾಡಿಗೆ ಕಾಯ್ದೆ 1999 ( Karnataka Rent Act 1999) 

ಕರ್ನಾಟಕ ( ವೈಯಕ್ತಿಕ ಮತ್ತು ಇತರೆ) ಇನಾಂ ರದ್ದಿಯಾತಿ ಕಾಯ್ದೆ , 1954 ಮತ್ತು 1956 
[The Karnataka (Personal and Miscellaneous) Inam Abolition Act, 1954 and 1956 ] 
ಕರ್ನಾಟಕ ವೈಯಕ್ತಿಕ ಮತ್ತು ಇತರೆ ಇನಾಂ ರದ್ದಿಯಾತಿ ( ಪರಿಹಾರ ಬಾಂಡ್) ನಿಯಮಗಳು , 1959 
| [ The Karnataka Personal and Miscellaneous Inam Abolition ( Compensation Bond) Rules, 1959.] 
ಮೈಸೂರು ( ಧಾರ್ಮಿಕ ಮತ್ತು ದತ್ತಿ) ಇನಾಂ ರದ್ದಿಯಾತಿ ಕಾಯ್ದೆ 1955 ಮತ್ತು ನಿಯಮಗಳು 1956 
[The Mysore ( Religious and Charitable ) Inam Abolition Act 1955 and Rules 1956 .] 
ಕರ್ನಾಟಕ ( ಬೆಳಗಾವಿ ಮತ್ತು ಗುಲ್ಬರ್ಗಾ ಪ್ರದೇಶಗಳು) ಧಾರ್ಮಿಕ ದತ್ತಿ ಮತ್ತು ಇನಾಂ ರದ್ದಿಯಾತಿ ಕಾಯ್ದೆ ,1973 
[The Karnataka ( Belgaum and Gulbarga Areas) Religious and Charitable Inams Abolition Act, 1973.] 


೨೧೪೨ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೫ , ೨೦೧೩ 


ಭಾಗ ೪ಎ 


ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿ ಗಳ ಕಾಯ್ದೆ 1997 


( The Karnataka Hindu Religious Institutions and Charitable Endowments Act 1997 .) 


ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿ ಗಳ ನಿಯಮಗಳು, 2002 


(The Karnataka Hindu Religious Institutions and Charitable Endowments Rules, 2002.) 


24 | ನೈಸರ್ಗಿಕ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಕಾಯ್ದೆ ( Natural Disaster Management Authority Act) 


ವಿಷಾಹಾರ ವಸ್ತು ಕಾಯಿದೆ 1919 & ಕರ್ನಾಟಕ ವಿಷಾಹಾರ ವಸ್ತು ನಿಯಮಗಳು 1966 


(Poison Act 1919 and Karnataka Poison Rules- 1966 ) 


ಕರ್ನಾಟಕ ಸರ್ಕಾರ ( ವ್ಯವಹಾರಗಳ ನಿರ್ವಹಣೆ) ನಿಯಮಗಳು 1977 


[ Karnataka Govt. ( Transaction of Business) Rules 1977 ] 


ಕರ್ನಾಟಕ ಆರ್ಥಿಕ ಸಂಹಿತೆ ( ಕೆ.ಎಫ್. ಸಿ.) [Karnataka Finacial Code ( K .E . C .)] 


ಕರ್ನಾಟಕ ಖಜಾನೆ ಸಂಹಿತೆ ( ಕೆ. ಟಿ. ಸಿ.) [ Karnataka Treasury Code ( K . T. C.)] 


29 | ಕರ್ನಾಟಕ ಆಯವ್ಯಯ ಕೈಪಿಡಿ (Karnataka Budget Manual) 


ಸಾದಿಲ್ವಾರು ವೆಚ್ಚಗಳ ಕೈಪಿಡಿ [ Manual Contingency Expenditure ( MCE) 


ಸರ್ಕಾರಿ ನೌಕರರ ಸೇವೆಗಳಿಗೆ ಸಂಬಂಧಿಸಿದ ಕಾಯ್ದೆ ಮತ್ತು ನಿಯಮಗಳು : 


Act and Rules relating to the service matter ofGovernment Employees. 


ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು ( The Karnataka Civil Service Rules) 


ಕರ್ನಾಟಕ ನಾಗರೀಕ ಸೇವಾ ( ಪರೀಕ್ಷಾವಧಿ) ನಿಯಮಗಳು [K . C.S (Probationary) Rules] 


ಕರ್ನಾಟಕ ನಾಗರೀಕ ಸೇವಾ (ಕಾಲಬದ್ದ ಮುಂಬಡ್ತಿ) ನಿಯಮಗಳು [ K . C .S .( Time Bound Advancement) Rules ] 


31 


| ಕರ್ನಾಟಕ ನಾಗರೀಕ ಸೇವಾ ( ಸ್ಥಗಿತ ವೇತನ ಬಡ್ತಿಗಳ ) ನಿಯಮಗಳು K.C .S .( Stagnation of Increment) Rules 


ಕರ್ನಾಟಕ ನಾಗರೀಕ ಸೇವಾ ( ಜೇಷ್ಠತಾ) ನಿಯಮಗಳು K . C .S . ( Seniority) Rules 


ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957 


Karnataka Civil Services (Classification Control & Appeal) Rules 1957 


ಕರ್ನಾಟಕ ನಾಗರೀಕ ಸೇವಾ ( ನಡತೆ ) ನಿಯಮಗಳು 1966 (Karnataka Civil Service ( Conduct) Rules 1966) 


ಕರ್ನಾಟಕ ಸರ್ಕಾರಿ ನೌಕರರ ( ವೈದ್ಯಕೀಯ ಹಾಜರಾತಿ) ನಿಯಮಗಳು 1963 ( K . G .S . ( Medical Attendance ) Rules 1963) 
( vi) ಹೊಂದಿರುವ ಅಥವಾ ನಿಯಂತ್ರಣದಲ್ಲಿರುವ ದಾಸ್ತಾವೇಜುಗಳ ಪವರ್ಗಗಳ ವಿವರ ಪಟ್ಟಿ: 
1 . ಇದೇ ಉಪ ನಿಯಮದ ಅಂಶ ( V) ರಲ್ಲಿ ಸೂಚಿಸಿರುವ ಎಲ್ಲಾ ದಾಸ್ತಾವೇಜುಗಳು ಕಂದಾಯ ಇಲಾಖೆಯ ಪರಿಶೀಲನೆಗೆ ಲಭ್ಯವಿರುತ್ತದೆ. 
2 . ಇಲಾಖೆಯಲ್ಲಿ ಈ ಹಿಂದೆ ನಿರ್ವಹಿಸಿ ಮುಕ್ತಾಯಗೊಂಡಂತಹ ಪ್ರಮುಖ ಕಡತಗಳು ದಾಖಲಾತಿ ಶಾಖೆಯಲ್ಲಿ ಲಭ್ಯವಿರುತ್ತದೆ. 
( vii) ಕಾರ್ಯನೀತಿ ರಚನೆ ಅಥವಾ ಅದರ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರೊಡನೆ ಸಮಾಲೋಚಿಸಲು ಅಥವಾ ಅವರ ಪಾತಿನಿಧ್ಯವಿರುವಂತೆ 
ಮಾಡಲು ಇರುವ ಯಾವುದೇ ವ್ಯವಸ್ಥೆಯ ವಿವರಗಳು: 

ಸಾರ್ವಜನಿಕರೊಡನೆ ಸಮಾಲೋಚಿಸಲು ಅಗತ್ಯವಿರುವಂತಹ ಪ್ರಕರಣಗಳಲ್ಲಿ ಕಾರ್ಯನೀತಿ ಅಂತಿಮಗೊಳಿಸುವ 
ಮುನ್ನವೇ ಅಂತಹ ಸಮಾಲೋಚನೆಯನ್ನು ಪಡೆಯಲಾಗುವುದು . 
2. ಹೊಸ ನಿಯಮಗಳನ್ನು ಜಾರಿಗೆ ತರುವ ಮುನ್ನ ಹಾಗೂ ಜಾರಿಯಲ್ಲಿರುವ ನಿಯಮ : ಜೇಷ್ಠತಾ ಪಟ್ಟಿಗಳಿಗೆ ತಿದ್ದುಪಡಿ: ಸೇರ್ಪಡೆ ಮಾಡುವ ಮುನ್ನ 

ಬಾಧಿಸಲ್ಪಡಬಹುದಾದ ವ್ಯಕ್ತಿಗಳಿಂದ ಆಕ್ಷೇಪಣೆ/ ಸಲಹೆಗಳನ್ನು ಆಹ್ವಾನಿಸಿ, ಪರಿಶೀಲಿಸಿ ಅಂತಿಮ ಆದೇಶವನ್ನು ಹೊರಡಿಸಲಾಗುವುದು . 
( viii) ಮಂಡಳಿಗಳು , ಪರಿಷತ್ತುಗಳು, ಸಮಿತಿಗಳು ಅಥವಾ ಇತರ ನಿಕಾಯಗಳು ಅದರ ಭಾಗವಾಗಿ ಅಥವಾ ಅದರ ಸಲಹೆ ಉದ್ದೇಶಕ್ಕಾಗಿ ರಚಿತವಾದ 
ಇಬ್ಬರು ಅಥವಾ ಹೆಚ್ಚು ವ್ಯಕ್ತಿಗಳನ್ನೊಳಗೊಂಡ ಮಂಡಳಿಗಳ ಪರಿಷತ್ತುಗಳ, ಸಮಿತಿಗಳ ಮತ್ತು ಇತರ ನಿಕಾಯಗಳ ಸಭೆಗಳು ಸಾರ್ವಜನಿಕರಿಗೆ 
ಮುಕ್ತವಾಗಿರುತ್ತದೆಯೇ ಅಥವಾ ಅಂತಹ ಸಭೆಗಳ ನಡವಳಿಗಳು ಸಾರ್ವಜನಿಕರಿಗೆ ದೊರೆಯುತ್ತವೆಯೆ ಎಂಬುದರ ವಿವರಣೆ: 


ಯಾವುದೂ ಇಲ್ಲಾ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೫ , ೨೦೧೩ 


೨೧೪೩ 


ಸದ 


(ix) ಮತ್ತು ( X ) ಕಂದಾಯ ಇಲಾಖೆಯ ಅಧಿಕಾರಿಗಳ ಮತ್ತು ನೌಕರರ ನಿರ್ದೇಶಿಕೆ ಮತ್ತು ಅದರ ವಿನಿಯಮಗಳಲ್ಲಿ ಉಪಬಂಧಿಸಿರುವಂತೆ ಪರಿಹಾರದ 
ವ್ಯವಸ್ಥೆಯೂ ಸೇರಿದಂತೆ ಅದರ ಪ್ರತಿಯೊಬ್ಬ ಅಧಿಕಾರಿ ಮತ್ತು ನೌಕರರು ಪಡೆಯುವ ತಿಂಗಳ ಗೌರವಧನ : ಸಂಬಳ ಈ ಕೆಳಕಂಡಂತಿರುತ್ತದೆ. 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ / ಕಾರ್ಯದರ್ಶಿ. 
ಹೆಸರು ಮತ್ತು ಪದನಾಮ 

ವೇತನ ಶ್ರೇಣಿ / ವೇತನ 

ದೂರವಾಣಿ ಸಂಖ್ಯೆ 
ಶ್ರೀ /ಶ್ರೀಮತಿ 

( ರೂ . ಗಳಲ್ಲಿ) 
ಜಿ. ಲತಾ ಕೃಷ್ಣರಾವ್ , ಭಾ . ಆ. ಸೇ ., 

67000 - 99000 

22252731 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 

1,55 , 059 / 
ತುಷಾರ್ ಗಿರಿ ನಾಥ್, ಭಾ . ಆ. ಸೇ ., 

37400 - 67000 

22251958/ 22032995 / 
ಸರ್ಕಾರದ ಕಾರ್ಯದರ್ಶಿ 

1,19 ,320 / 

22250873 
( ವಿಪತ್ತು ನಿರ್ವಹಣೆ/ ನೋಂ & ಮು / ಭೂಮಿ & ಯುಪಿಓಆರ್ ) 
ಸರ್ಕಾರದ ಅಪರ /ಉಪ ಕಾರ್ಯದರ್ಶಿಗಳು 
ಶ್ರೀ ಎಂ . ಡಿ.ರವೀಂದ್ರನಾಥ್ 

52 ,500 - 73,000 

22251633 
ಸರ್ಕಾರದ ಅಪರ ಕಾರ್ಯದರ್ಶಿ 

80 ,829 / 
( ಭೂ ಮಂಜೂರಾತಿ, ಮುಜರಾಯಿ , ಭೂಸುಧಾರಣೆ & 
ಭೂಸುಧಾರಣಾ ಕೋಶ, / ವಿಶೇಷಕೋಶ) 
ಶ್ರೀ . ಎಸ್.ಶ್ರೀಧರ್ 

40. 050 -56,550 

22032516 
ಸರ್ಕಾರದ ಉಪ ಕಾರ್ಯದರ್ಶಿ ( ಭೂಸ್ವಾಧೀನ) 

40,050/ 
ಶ್ರೀ ಎಸ್. ನಾರಾಯಣಪ್ಪ 

40,050 -56,550 

22253713 
ಸರ್ಕಾರದ ಉಪ ಕಾರ್ಯದರ್ಶಿ (ಸೇವೆಗಳು - 1,2, 

41,100 / 
ಸಮನ್ವಯ / ಕೆಎಟಿ/ಸ್ವೀಮರ) 
4 . ಶ್ರೀಮತಿ ಕೆ. ಎಸ್ . ಸರೋಜಮ್ಮ 

40, 050 - 56 ,550 

22261314 
ಸರ್ಕಾರದ ಉಪ ಕಾರ್ಯದರ್ಶಿ 

40, 050/ 
( ವಿಪತ್ತು ನಿರ್ವಹಣೆ ಮತ್ತು ನೋಂದಣಿ& ಮುದ್ರಾಂಕ) 
5 . ಶ್ರೀ . ಎಂ .ಕೆ.ಭರ್ಮರಾಜಪ್ಪ 

22353945 
ಸರ್ಕಾರದ ಉಪ ಕಾರ್ಯದರ್ಶಿ 

40, 050 -56,550 
(ಸೇವೆಗಳು - 3 , ಪುನರ್ವಸತಿ & ಭೂ ಮಾಪನಾ 

40, 050/ 
ಭೂ ದಾಖಲೆ) 


40, 050 - 56550 


22252731 


60,385/ 


2 . 


22800 - 43200 


ಪ್ರಧಾನ ಕಾರ್ಯದರ್ಶಿಯವರ ಸಿಬ್ಬಂದಿ ವರ್ಗ : 

ಪಟ್ಟೆಗೌಡ 
ಆಪ್ತ ಕಾರ್ಯದರ್ಶಿ -1 
ಬಿ.ಎಸ್ .ಶ್ರೀನಿವಾಸ್ 
ಶಾಖಾಧಿಕಾರಿ 
ಕೆ. ಪ್ರೀತ 

ಭಾಷಾಂತಕಾರರು 
4 , ಜಿ . ಪಿ .ರಮೇಶ್ 

ಕಿರಿಯ ಸಹಾಯಕರು 


3 . 


34,771/ 
20, 000 - 36 , 300 

25 ,300/ 


11,600 - 21,000 


16253 


14 ,550 - 26 ,700 


ಎಸ್ . ನಾರಾಯಣ 
ಚಾಲಕರು 


18 .100 


11 ,000 - 19000 


- - - ಖಾಲಿ - - - 
ದಲಾಯತ್ - 1 


7, 


ಮುನೇಗೌಡ 


11 ,000 - 19000 


ದಲಾಯತ್ - 2 


18 .681 


೨೧೪೪ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೫ , ೨೦೧೩ 


ಭಾಗ ೪ಎ 


22353980 


ಕಾರ್ಯದರ್ಶಿಯವರ ಸಿಬ್ಬಂದಿ ವರ್ಗ : ( ನೋಂದಣಿ ಮತ್ತು ಮುದ್ರಾಂಕ/ ಮುಜರಾಯಿ / ವಿಪತ್ತು ನಿರ್ವಹಣೆ) 
ಕೆ. ಎಂ . ಸರಸ್ವತಿ 

22, 800 - 43 ,200 
ಪತ್ರಾಂಕಿತ ಆಪ್ತ ಸಹಾಯಕರು 

46,481 / 
ಎಸ್ . ಪ್ರಫುಲಕುಮಾರಿ 

16, 000 - 29, 600 
ಶೀಘ್ರಲಿಪಿಗಾರರು 

24 ,079 / 
- - - ಖಾಲಿ- - - 

11 ,600 - 21 ,000 
ಕಿರಿಯ ಸಹಾಯಕರು 
- - - ಖಾಲಿ - - - 

14 ,550 - 26, 700 
ಚಾಲಕರು 


11 ,000 - 19000 


- - - ಖಾಲಿ - - - 
ದಲಾಯತ್ -1 


- do 


- - - ಖಾಲಿ - - - 

11, 000 - 19000 
ದಲಾಯತ್ - 2 
ಸರ್ಕಾರದ ಕಾರ್ಯದರ್ಶಿ(ಭೂಮಿ & ಯುಪಿಓಆರ್) ರವರ ಸಿಬ್ಬಂದಿ ವರ್ಗ: 
1. | ಡಿ. ನಾಗೇಶ್ 

22 ,800 - 43,200 

22032313 / 22879502 
ಪತ್ರಾಂಕಿತ ಆಪ್ತ ಸಹಾಯಕರ 

50,021/ 
- - - ಖಾಲಿ - - - 

11 , 000 - 19 , 000 

- do 
ಜಮೇದಾರ್ 
ಅಪರ ಕಾರ್ಯದರ್ಶಿ ( ಭೂ ಮಂಜೂರಾತಿ / ಭೂ ಕಂದಾಯ / ಭೂ ಸುಧಾರಣೆ & ಭೂ ಸುಧಾರಣಾ ಕೋಶ) ಯವರ ಸಿಬ್ಬಂದಿ ವರ್ಗ 
| ನಾಗಭೂಷಣ.ಎಲ್.ಎನ್ 

16 , 000 - 29 , 600 

22032343 
ಶೀಘ್ರಲಿಪಿಗಾರರು 

24 ,443 / 
- - ಖಾಲಿ - - 

11,600 - 21,000 
ಕಿರಿಯ ಸಹಾಯಕರು 
ಹೊನ್ನಪ್ಪ.ಹೆಚ್ 

11, 000 - 19 ,000 

- do 
ಜಮೇದಾರ್ 

24, 680/ 
ಉಪಕಾರ್ಯದರ್ಶಿ ಹಾಗೂ ನಿರ್ದೇಶಕರು(ಭೂಮಿ & ಯುಪಿಓಆರ್) ರವರ ಸಿಬ್ಬಂದಿ ವರ್ಗ: 
- -- - ಖಾಲಿ- -- - 

16 ,000 - 29, 600 

22032313 / 22879502 
ಶೀಘ್ರಲಿಪಿಗಾರರು 
-- -- ಖಾಲಿ- --- 

- do 
ಗ್ರೂಪ್- ಡಿ 
ಉಪಕಾರ್ಯದರ್ಶಿ (ಸೇವೆಗಳು -1, 2/ ಸಮನ್ವಯ / ಕೆಎಟಿ ) ಯವರ ಸಿಬ್ಬಂದಿ ವರ್ಗ 
ಸುಮಿತ್ರ ಕೆ. ಬಿ 

16 , 000 - 29, 600 

22253713 
ಶೀಘ್ರಲಿಪಿಗಾರರು 

24,064/ 
ಜಿ . ಪ್ರಕಾಶ್ 

11 , 600 - 21,000 

-do 
ಕಿರಿಯ ಸಹಾಯಕರು 

20 ,624 / 
ಜಿ. ವರಲಕ್ಷ್ಮೀ 

11 , 000 - 19000 

- do 
ದಲಾಯತ್ 

18 ,344 / 
ಉಪ ಕಾರ್ಯದರ್ಶಿ (ಭೂಸ್ವಾಧೀನ) ಯವರ ಸಿಬ್ಬಂದಿ ವರ್ಗ 
ಪಿ . ಮಧುರ 

16 , 000 - 29 ,600 

22250127 
ಶೀಘ್ರಲಿಪಿಗಾರರು 

16 , 000 / 
ಪಿ.ಉಮೇಶ್ 

11,600 - 21,000 

-do 
ಕಿರಿಯ ಸಹಾಯಕರು 

12 , 750 / 
ಪಿ . ಸುಶೀಲಮ್ಮ 

11 , 000 - 19000 

- do 
ದಲಾಯತ್ 

11 , 000 / 


3 . 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೫ , ೨೦೧೩ 


೨೧೪೫ 


ಉಪ ಕಾರ್ಯದರ್ಶಿ (ಸೇವೆಗಳು - 3 / ಪುನರ್ವಸತಿ / ಭೂ ಮಾ & ಭೂದಾಖಲೆ) ಯವರ ಸಿಬ್ಬಂದಿ ವರ್ಗಯವರ ಸಿಬ್ಬಂದಿ ವರ್ಗ 


ಸವಿತಾ 


16 , 000 - 29 ,600 


222353945 


ಶೀಘ್ರಲಿಪಿಗಾರರು 


17 , 650 


11 ,600 - 21000 


-do 


ಜಿ .ಹೇಮಂತ್ ಕುಮಾರ್ 
ಕಿರಿಯ ಸಹಾಯಕರು 


12,500 


11 , 000 - 19000 


ದಲಾಯತ್ 


16 ,000 - 29 , 600 


22261314 


17, 650 / 


2. 


11,600 - 21, 000 


-do 


17 .200 / 


| 


೧ 


11. 000 - 19 ,000 


- do 


19 , 000/ 


28,100 - 50100 


22032377 


ಉಪಕಾರ್ಯದರ್ಶಿ (ವಿಪತ್ತು ನಿರ್ವಹಣೆ) ಯವರ ಸಿಬ್ಬಂದಿ ವರ್ಗ 
1, ಮಹದೇವ ಟಿ. ಹೆಚ್ 

ಶೀಘ್ರಲಿಪಿಗಾರರು 
ಶಿವಪುತ್ರಪ್ಪ 
ಕಿರಿಯ ಸಹಾಯಕರು 
ಡಿ .ಕೆ ಕೆಂಪಣ್ಣ, 

ಜಮೇದಾರ್ 
ಭೂಸ್ವಾಧೀನ 

ಶಂಕರಗೌಡ ಸಿ. ದೊಡ್ಡಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಭೂಸ್ವಾಧೀನ 1& 3) 
ಎಲ್. ಕೃಷ್ಣಪ್ಪ 
ಶಾಖಾಧಿಕಾರಿ ( ಭೂ ಸ್ವಾ -1) 
ಕೆ . ನಾಗರಾಜು 
ಹಿರಿಯ ಸಹಾಯಕರು 
ಕೆ. ಎಸ್. ಶಾಂತ 
ಶೀಘ್ರಲಿಪಿಗಾರರು 
ಶ್ರೀಲತಾ ಹೆಚ್ . ಜಿ 
ಸಹಾಯಕರು - 01 
ಮಹೇಶ 


38 ,335 / 


22 , 800 - 43 , 200 


22032517 


35 ,746/ 


4 , 


20 , 000 - 36300 

25 , 605 / 
16 , 000 - 29 ,600 

25 ,060 / 
16 ,000 - 29600 

25 ,060 / 


16 ,000 - 29600 


ಸಹಾಯಕರು - 2 


22, 690 / 


11 ,600 - 21, 000 


- - - ಖಾಲಿ - - - 
ಕಿರಿಯ ಸಹಾಯಕರು 


11 ,000 - 19 , 000 


20,030 / 


22032517 


22 ,800 - 43,200 

35 ,000 / 
20, 000 - 36 ,350 


ಉಮೇಶ ಎಸ್. ಟಿ 
ದಲಾಯತ್ 
ಆನಂದರಾಜ್ 
ಡೆಸ್ಟ್ ಆಫೀಸರ್ ( ಎಲ್ಎಕ್ಯೂ - 3) 
ಅಮರೇಶ್ 
ಹಿರಿಯ ಸಹಾಯಕರು 
- - - ಖಾಲಿ - - - 
ಶೀಘ್ರಲಿಪಿಗಾರರು 
ಪ್ರಸನ್ನ ಕುಮಾರ್ ಹೆಚ್. ಓ 
ಸಹಾಯಕ- 1 
- - - ಖಾಲಿ - - - 


33 ,387 / 


11 . 


16 , 000 - 29 , 600 


16 , 000 - 29 , 600 


21,090 / 


16 , 000 - 29,600 


ಸಹಾಯಕರು 


೨೧೪೬ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೫, ೨೦೧೩ 


ಭಾಗ ೪ 


11 ,600 - 21, 000 


4800 - 7275 


22800 - 43200 


22032381 


- - - ಖಾಲಿ - - - 
ಕಿರಿಯ ಸಹಾಯಕರು 
- - - ಖಾಲಿ - - - 

ದಲಾಯತ್ 
ಭೂಸ್ವಾಧೀನ ( ಭೂಸ್ವಾಧೀನ ಪ್ರಕರಣಗಳು) 
| ಟಿ . ಜಿ . ನಟರಾಜನ್ 
ಶಾಖಾಧಿಕಾರಿ 
ಜೆ. ಸಿ. ವೆಂಕಟೇಶಯ್ಯ 
ಹಿರಿಯ ಸಹಾಯಕರು 
- - - ಖಾಲಿ - - - 
ಹಿರಿಯ ಸಹಾಯಕರು 
ಹೆಚ್. ಎ .ಸಚ್ಚಿದಾನಂದಮೂರ್ತಿ 
ಸಹಾಯಕರು 


24, 000/ 


20 ,000 - 36 ,300 


- do 


20 ,000 / 


20, 000 - 36300 


-do 


16 ,000 - 29 , 600 


- do 


16 , 000 / 


16 ,000 - 29 ,600 


-- do 


16, 000/ 
14 ,550 - 26 , 700 


- do 


ಎಸ್ . ಎಂ . ಮುತ್ತಪ್ಪಗೋಳ 
ಸಹಾಯಕರು 
ಲೋಲಾಕ್ಷಮ್ಮ . ಆರ್‌. 
ಹಿರಿಯ ಬೆರಳಚ್ಚುಗಾರರು 
- - - ಖಾಲಿ- - - 
ಕಿರಿಯ ಸಹಾಯಕರು 


22 ,800/ 


11,600 - 21,000 


- do 


- do 


11,000 - 19 ,000 

19 , 000 / 


1. 


28,100 - 50 ,100 


22032084 


40 , 432 / 


8. ಟಿ . ತಿಮ್ಮಯ್ಯ 

ದಲಾಯತ್ 
ಭೂಸ್ವಾಧೀನ ಮತ್ತು ಪುನರ್ವಸತಿ 

ಲಲಿತಾ ಹೆಚ್. ಹಂದಿಗೋಳ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
(ಭೂಸ್ವಾಧೀನ- 2 & ಪುನರ್ವಸತಿ) 
ಅ. ರಾ ಚಿತ್ತರಗಿ 

ಶಾಖಾಧಿಕಾರಿ ( ಭೂ ಸ್ವಾ - 2) 
3 . ಶ್ರೀ ಹೆಚ್. ಕೆ. ಗುರುಮೂರ್ತಿ 

ಹಿರಿಯ ಸಹಾಯಕರು 


22 ,800 - 43,200 


22032085 


50 ,775 / 


20 ,000 - 36,300 


-do 


33 , 810 / 


16 , 000 - 29,600 


- do 


- - - ಖಾಲಿ - - - 
ಶೀಘ್ರಲಿಪಿಗಾರರು 
| ಹೆಚ್ , ಎನ್ , ಪ್ರಕಾಶ್ ಸಹಾಯಕರು - 01 


5 . 


16 , 000 - 29 ,600 


-do 


24, 358 / 


16 ,000 - 29 ,600 


-do 


22,690/ 


-do 


ಕೆ.ಶಿವಕುಮಾರ್‌ 
ಸಹಾಯಕರು - 2 
- - - ಖಾಲಿ - - - 
ಬೆರಳಚ್ಚುಗಾರರು 
- - - ಖಾಲಿ - - - 
ಕಿರಿಯ ಸಹಾಯಕರು 


11 , 600 - 21, 000 


- do 


11, 000 - 19000 


- do 


- - - ಖಾಲಿ - - - 
ದಲಾಯತ್ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೫, ೨೦೧೩ 


೨೧೪೭ 


22032374 


ಹೆಚ್.ಎಸ್. ಭಾಗ್ಯಲಕ್ಷ್ಮೀ , 
ಶಾಖಾಧಿಕಾರಿ ( ಪುನರ್ವಸತಿ) 


22 ,800 - 43,200 

35,400/ 


11 , 


ಕುಮಾರ್ , ಎಮ್ 


20 ,000 - 36,300 


- do 


ಹಿರಿಯ ಸಹಾಯಕರು 


21, 000 


16, 000 - 29 ,600 


- do 


ಹನುಮಂತಪ್ಪ ಬಾವಿಕಟ್ಟಿ 
ಸಹಾಯಕರು -1 


20,500 


13. 


16 , 000 - 29600 


- do 


ಮಲ್ಲಿಕಾರ್ಜುನ. ಆರ್ 
ಸಹಾಯಕರು - 2 


18 ,550 


14 . 


11 , 600 - 21, 000 


- do 


ತನುಜ, ಎಮ್. ಆರ್ 
ಕಿರಿಯ ಸಹಾಯಕರು 


11 ,600 


15 . 


- - - ಖಾಲಿ - - - 


11 , 000 - 19000 


- do 


ದಲಾಯತ್ 


ಭೂ ಮಂಜೂರಾತಿ 

ಉಮಾದೇವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಭೂ . ಮಂ .1 & 2) 


1 . 


22032531 


28.100 -50,100 

50 ,982 / 


22,800 - 43,200 


22032050 


ಆರ್ ಪುಟ್ಟಣ್ಣ 
ಶಾಖಾಧಿಕಾರಿ ( ಭೂ ಮಂ .1) 


44, 000/ 


- do 


ಉದಯ್ ಆರ್ ನಾಯಕ್ 
ಹಿರಿಯ ಸಹಾಯಕರು 


20,000 - 36,300 

31, 410 / 


16 , 000 - 29 ,600 


-do 


ಪರ್ವೀನ್ ಎಂ 
ಶೀಘ್ರಲಿಪಿಗಾರರು 


22 ,928/ 


16 ,000 - 29, 600 


- do 


ಕೆ. ವೈ .ರಮೇಶ್ 
ಸಹಾಯಕರು - 01 


24 ,775 / 


6 . 


16 ,000 - 29 ,600 


- do 


ಕಸ್ತೂರಿ ಆರ್ 
ಸಹಾಯಕರು - 2 


25059 / 


16,000 - 29 ,600 


- do 


ಎಂ ಜಯಂತಿ 
ಸಹಾಯಕರು - 3 


23 ,802 / 


16 , 000 - 21, 000 


- do 


ಸುಬ್ರಹ್ಮಣ್ಯ 
ಕಿರಿಯ ಸಹಾಯಕರು 


15 ,414 / 


- - - ಖಾಲಿ - - - 


- do 


10 . 


ಬೆರಳಚ್ಚುಗಾರರು 
ಮುನಿಯಪ್ಪ ಸಿ 
ದಲಾಯತ್ 


11 ,000 - 19000 


- do 


18 ,294 / 


22, 800 - 43, 200 


22032049 


ಕೆ .ಶಿವಲಿಂಗಯ್ಯ 
ಪೀಠಾಧಿಕಾರಿ (ಭೂಮಂ. 2) 


29 ,600 / 


12 . 


ಶಿವಪ್ರಕಾಶ್ 


20 ,000 - 30 ,300 


- do 


ಹಿರಿಯ ಸಹಾಯಕರು 


26 , 235 / 


13 . 


ಸಂಗೀತ ಕೆ 


16 ,000 - 29 , 600 


- do 


ಸಹಾಯಕರು 


17,200 / 


೨೧೪೮ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೫, ೨೦೧೩ 


ಭಾಗ ೪ 


14 . 


11,600 - 21, 000 


ಬಸವರಾಜು ಎಂ 
ಕಿರಿಯ ಸಹಾಯಕರು 


12 ,500 / 


16 ,000 - 29 ,600 


ಶಿವಕುಮಾರ್ 
ಶೀಘ್ರಲಿಪಿಗಾರರು 


16 ,000/ 


- - - ಖಾಲಿ - - - 


11 , 000 - 19000 


28 ,100 - 50 ,100 


22032078 


46, 066 / 


ದಲಾಯತ್ 
ಹೆಚ್. ಜೆ. ಲಕ್ಷ್ಮೀನಾರಾಯಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
( ಭೂ . ಮಂ -3 , ಸಮನ್ವಯ & ಸ್ವೀಮರ) 
ಮಹಾಲಕ್ಷ್ಮಿ 
ಶಾಖಾಧಿಕಾರಿ ( ಭೂ . ಮಂ .3) 
ಮಂಜುಳ. ಜಿ 
ಹಿರಿಯ ಸಹಾಯಕರು 


18 . 


22032282 


22 ,800 - 43 ,200 

30 ,400 / 
20 ,000 - 30,300 

20 ,000 / 


19, 


- do 


20 . 


- do 


ವಿ . ಹೆಚ್ . ಮಹೇಶ್ 
ಸಹಾಯಕರು - 1 


16 ,000 - 29 ,600 

17,200 / 


16 ,000 - 29,600 


- do 


14 ,550 -26, 700 


-do 


25 ,300 / 


- - - - - - - - 


11,600 - 21,000 


-do 


11 , 000 - 19 , 000 


- do 


13 ,600 / 


28100 - 50100 


22032078 


46 ,066 / 


22 , 800 - 43, 200 


22032077 


ಖಾಲಿ 
ಸಹಾಯಕರು - 2 
ಎನ್.ಕನಕವಲ್ಲಿ 

ಹಿರಿಯ ಬೆರಳಚ್ಚುಗಾರರು 
23 . 

ಕಿರಿಯ ಸಹಾಯಕರು - 1 
24 . ಗೋರ್ಪೊ೦ ಕನಕರಾಜ್ 

ದಲಾಯತ್ 
ಸಮನ್ವಯ 

ಹೆಚ್. ಜೆ. ಲಕ್ಷ್ಮೀನಾರಾಯಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
(ಸಮನ್ವಯ / ಭೂ . ಮಂ .3) 
ಟಿ. ನಾರಾಯಣಪ್ಪ 
ಶಾಖಾಧಿಕಾರಿಗಳು 
ಆರ್ ಲಕ್ಷ್ಮೀನರಸಿಂಹರಾಜು 
ಹಿರಿಯ ಸಹಾಯಕರು 
ನಾಗೇಶ್ ಎಸ್ 
ಶೀಘ್ರಲಿಪಿಗಾರರು 
ಎಲ್ . ರಮೇಶ್ 
ಸಹಾಯಕರು - 1 
- - - ಖಾಲಿ - - - 
ಸಹಾಯಕರು - 2 
ತಿಮ್ಮರಾಯಪ್ಪ 
ಕಿರಿಯ ಸಹಾಯಕರು - 1 
- - - ಖಾಲಿ- - - 
ಬೆರಳಚ್ಚುಗಾರರು 
- - - ಖಾಲಿ - - - 
ದಲಾಯತ್ 


35 , 746 / 
20 ,000 - 30,300 


- do 


23 ,400 / 


4 , 


- do 


16 ,000 - 29 ,600 

23,434 


- do 


16 , 000 - 29 , 600 

23 , 219 


16 ,000 - 29 , 600 


- do 


11,600 - 21,000 


-do 


15 , 721 / 


8, 


-do 


11 , 000 - 19000 


- do 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೫ , ೨೦೧೩ 


೨೧೪೯ 


22, 800 - 43 , 200 


22032072 


35 ,000 / 


16 ,000 - 29 ,600 


- do 


ಸ್ವೀಕೃತಿ ಮತ್ತು ರವಾನೆ 

ಬಿ .ಎನ್.ಶಿವಶಂಕರ್ 
ಶಾಖಾಧಿಕಾರಿ 
- - - ಖಾಲಿ - - - 
ಸಹಾಯಕರು 
ಎಸ್. ರಾಜೇಶ್ವರಿ 
ಕಿರಿಯ ಸಹಾಯಕರು -1 
ವೆಂಕಟೇಶ. ಎಂ 
ಕಿರಿಯ ಸಹಾಯಕರು - 2 


- do 


11,600 - 21,000 

12 ,750 


11,600 - 21,000 


- do 


11 .600 / 


11,600 - 21,000 


-do 


- - - ಖಾಲಿ - - - 
ಕಿರಿಯ ಸಹಾಯಕರು - 3 
- - - ಖಾಲಿ- - - 
ಕಿರಿಯ ಸಹಾಯಕರು - 4 


11,600 - 21,000 


-do 


7. 


11,000 - 19 , 000 


-do 


18 ,550 / 


ಗಂಗ ತಿರುಮಲಯ್ಯ 
ಜಮೇದಾರ್ - 1 
ಈರಪಾತಯ್ಯ 
ಜಮೇದಾರ್ - 2 


có 


11 ,000 - 19 , 000 


-do 


18 ,550 / 


11 , 000 - 19 , 000 


- do 


16 , 800/ 


ವೀರರಾಜು 
ಜಮೇದಾರ್ - 3 
- - - ಖಾಲಿ - - - 
ದಲಾಯತ್ - 4 


10 . 


11 ,000 - 19000 


- do 


ವಿಶೇಷ ಕೋಶ 


22032691 


28100 - 50100 

50 ,525/ 


20 ,000 - 30,300 

35 , 796 / 


16 , 000 - 29 ,600 


11, 600 - 21, 000 


ಬೋರಲಿಂಗಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
( ವಿಶೇಷಕೋಶ) 
ಹನುಮಂತರಾಯಪ್ಪ 
ಹಿರಿಯ ಸಹಾಯಕರು 
- - - ಖಾಲಿ - - - 
ಸಹಾಯಕರು 
- - - ಖಾಲಿ - - - 
ಕಿರಿಯ ಸಹಾಯಕರು -1 
- - - ಖಾಲಿ - - - 
ಬೆರಳಚ್ಚುಗಾರರು 
- - - ಖಾಲಿ- - - 

ವಾಹನ ಚಾಲಕರು 
7. - - - ಖಾಲಿ - - - 

ದಲಾಯತ್ 
ಕೆ. ಎ. ಟಿ. & ಹೆಚ್ . ಆರ್ . ಸಿ 

- - - ಖಾಲಿ - - - 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಶ್ರೀಕಂಠ ಹೆಚ್ . ಪಿ 


11,600 - 21,000 


11 .000 - 19000 


28100 - 50100 


22032805 


22032392 


22 ,800 - 43 ,200 

36 ,000 / 


ಶಾಖಾಧಿಕಾರಿ 


೨೧೫೦ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೫, ೨೦೧೩ 


ಭಾಗ ೪ 


3 . 


4, 


20, 000 - 30,300 

33 ,087 / 
16,000 - 29 ,600 

25 .171 / 
16,000 - 29 ,600 

22 ,638 / 
16,000 - 29,600 


11, 600 - 21, 000 

28,945 / 
11 ,000 - 19000 

18 . 024/ 


22032332 


ರೇವಪ್ಪ ಎಂ . ಪಾಟೀಲ್ 
ಹಿರಿಯ ಸಹಾಯಕರು 
ಹೇಮಲತಾ ಪಿ 
ಶೀಘ್ರಲಿಪಿಗಾರರು 
ಜಲದೇವಿ ಎಸ್ 
ಸಹಾಯಕರು -1 
- - - ಖಾಲಿ - - - 
ಸಹಾಯಕರು - 2 
- - - ಖಾಲಿ - - - 
ಬೆರಳಚ್ಚುಗಾರರು 
ಹೆಚ್. ವಿಜಯಕುಮಾರಿ 
ಕಿರಿಯ ಸಹಾಯಕರು 
ಎಲ್. ಸಿ. ಗಂಗಾಧರಯ್ಯ 

ದಲಾಯತ್ 
ಸೇವೆಗಳು 

ಭಾನುಮತಿ ಕೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಸೇ - 1) 
ಎಸ್‌ . ಆರ್‌. ರಾಜಗೋಪಾಲ್ 
ಶಾಖಾಧಿಕಾರಿ 
ಪಿ . ಸಿ. ರಾಜಣ್ಣ 
ಹಿರಿಯ ಸಹಾಯಕರು 
ಬಿ . ಆರ್. ಸುಜಯ 
ಶೀಘ್ರಲಿಪಿಗಾರರು 
ಶಹಬುದ್ದಿನ್ ಖಾನ್ 
ಸಹಾಯಕರು- 1 
ಪೂರ್ಣಿಮ ಎನ್. 
ಸಹಾಯಕರು - 2 
ಪ್ರದೀಪ್ ಹೆಚ್ . ಆರ್ 
ಕಿರಿಯ ಸಹಾಯಕರು 
- - - ಖಾಲಿ - - - 
ಬೆರಳಚ್ಚುಗಾರರು 
ವೆಂಕಟಮ್ಮ 
ಜಮೇದಾರ್ 


22032069 


- do 


28,100 - 50,100 

43 , 744 / 
22 ,800 - 43 ,200 

41 ,544 / 
20, 000 - 34, 600 

33 , 087/ 
16,000 -29,600 

25125 / 
16 , 000 - 29 ,600 

21 . 090 


- do 


- do 


- do 


16, 000 - 29, 600 

21, 090 / 
11 ,600 - 21, 000 

12 ,564/ 


- do 


- do 


- do 


11, 000 - 19 , 000 

24 , 680 / 


10 . 


22032599 


28, 000 - 50,100 

33, 600/ 


11 . 


22, 800 - 43, 200 


22032074 


ಎಸ್ . ಎಂ .ಆನಂದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
( ವಿಪತ್ತು ನಿರ್ವಹಣೆ/ ಸೇವೆಗಳು - 2) 
ಎಲ್. ಚೆನ್ನಕೇಶವಮೂರ್ತಿ 
ಶಾಖಾಧಿಕಾರಿ 
ಎಸ್. ಮಹದೇವ್ 
ಹಿರಿಯ ಸಹಾಯಕರು 
ರಾಜೇಶ್.ಎಸ್ 
ಸಹಾಯಕರು - 1 


29 ,600 / 


12 . 


22032074 


20 ,000 -34,600 

17,000 / 
16 ,400 - 29 ,600 

23,690 / 


ಆರ್ .ಲೋಕೇಶ್ 
ಸಹಾಯಕರು - 2 
ಜ್ಞಾನಶೇಖರ್. ಎ 
ಕಿರಿಯ ಸಹಾಯಕರು 
- - - ಖಾಲಿ - - - 
ಬೆರಳಚ್ಚುಗಾರರು 


16 , 400 - 29 ,600 

23,690 / 
11 ,600 - 21, 000 

12 ,564 


5800 -10500 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೫, ೨೦೧೩ 


೨೧೫೧ 


11 ,000 - 19000 


- do 


22032201 


28,100 - 50 ,100 

47 , 227 


22 ,800 - 43 ,200 


22032490 


29, 600 / 


- do 


- do 


20 , 000 - 36 ,300 

20 , 000 / 
16 ,000 - 29 ,600 

25 ,845 / 
17,200 - 29, 000 

24, 630/ 
17,200 - 29 ,000 


- do 


-do 


- do 


11 ,600 - 21,000 

16,898/ 


- do 


- do 


11 ,000 - 19000 

25 ,148/ 


22032269 


28,100 - 50100 

29 ,600/ 


- - - ಖಾಲಿ - - - 
ದಲಾಯತ್ 
ಓ . ಎನ್. ಅರೇರ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು - 3) 
ಹೆಚ್ . ಕೆ. ಶ್ರೀಪಾದರಾವ್ 
ಶಾಖಾಧಿಕಾರಿ 
ಸತೀಶ್ ಕಬಾಡಿ 
ಹಿರಿಯ ಸಹಾಯಕರು 
ಕೆ.ಎಸ್. ಶೈಲಶ್ರೀ 
ಶೀಘ್ರಲಿಪಿಗಾರರು 
ಶಿವಶಂಕರಪ್ಪ ಎ .ಕೆ 

ಸಹಾಯಕರು -1 
23 ಫಾತಿಮಾ ಜಹೀರಾ 

ಸಹಾಯಕರು - 2 
ಶಿವ ನಾಗಮ್ಮ 
ಕಿರಿಯ ಸಹಾಯಕರು 
- - - ಖಾಲಿ - - - 

ಬೆರಳಚ್ಚುಗಾರರು 
26 | 

ಜಮೇದಾರ್ 
ಭೂ ಸುಧಾರಣೆ 
1. ಬಿ. ಎಂ . ದಾಕ್ಷಾಯಣಮ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
( ಭೂಸುಧಾರಣೆ & ಭೂಸುಧಾರಣಾ ಕೋಶ) 
ಎನ್. ಮಷ್ಟ 
ಶಾಖಾಧಿಕಾರಿ 
ವೈ . ಗುರುಬಸಿರೆಡ್ಡಿ 
ಹಿರಿಯ ಸಹಾಯಕರು 
ಎಂ . ಡಿ.ಸದಾಶಿವಯ್ಯ 
ಹಿರಿಯ ಶೀಘ್ರಲಿಪಿಗಾರರು 
ಬಿ.ವಿ .ವಿರೂಪಾಕ್ಷ 
ಸಹಾಯಕರು -1 
- - - ಖಾಲಿ - - - 
ಸಹಾಯಕರು - 2 
ಬಿ . ಬಿ. ಮೋಹನ್ 
ಕಿರಿಯ ಸಹಾಯಕರು 
- - - ಖಾಲಿ- - - 
ಬೆರಳಚ್ಚುಗಾರರು 
- - - ಖಾಲಿ - - - 

ದಲಾಯತ್ 
ಭೂ ಸುಧಾರಣೆ ಕೋಶ 

ಬಿ. ಎಂ . ದಾಕ್ಷಾಯಣಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
(ಭೂಸುಧಾರಣೆ & ಭೂಸುಧಾರಣಾ ಕೋಶ) 
ಚಿಕ್ಕರಂಗೇಗೌಡ 
ಶಾಖಾಧಿಕಾರಿ 
ವಿ . ನಾಗರಾಜ್ 
ಹಿರಿಯ ಸಹಾಯಕರು 
ನಾಗರತ್ನಮ್ಮ , ಜಿ 
ಸಹಾಯಕರು - 1 


22032044 


22 , 800 - 43 ,200 

25 , 300/ 
20 , 000 - 36 ,300 

24, 000 / 
20,000 -36300 

33 .600 / 
16 , 000 - 29, 600 


4. 


18 ,100 / 


16 , 000 - 29, 600 


11 , 600 - 21, 000 

11,600 / 


11 ,000 - 19000 


22032269 


28, 100 - 50100 

29,600 / 


22032071 


- do 


22, 800 - 43200 

36,649 
20, 000 - 36,300 

33 ,051 / 
16,000 - 29, 600 

24 ,380/ 


- do 


೨೧೫೨ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೫ , ೨೦೧೩ 


ಭಾಗ ೪ 


5 . 


16 , 000 - 29600 

23670 / 
11, 600 - 21 ,000 

17 , 478/ 


11 , 000 - 19000 


1 . 


22032271 


28,100 - 50100 

48,355 / 


22032083 


22 ,880 - 43 ,200 

22 ,420 / 
22800 - 43 ,200 

47,577 / 
20, 000 - 36 ,300 

12126 
16 ,000 - 29, 600 

22 ,638 / 
16,000 - 29 , 600 


11400 - 21600 

15 ,045 


11, 000 - 19000 


ಎನ್. ಸಂತೋಷ ಕುಮಾರ್ 
ಸಹಾಯಕರು - 2 
ಗೋವಿಂದಪ್ಪ. ಪಿ 
ಕಿರಿಯ ಸಹಾಯಕರು 
- - - ಖಾಲಿ - - - 

ದಲಾಯತ್ 
ಭೂ ಕಂದಾಯ 

ಸುಜಾತಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಭೂ ಕಂ ) 
ವೆಂಕಟಗಿರಿಯ್ಯ 
ಶಾಖಾಧಿಕಾರಿ | 
ಪ್ರೇಮ. ಆರ್‌ 
ಪತ್ರಾಂಕಿತ ಆಪ್ತ ಸಹಾಯಕರು 
ಆರ್‌.ಶಿವಕುಮಾರ್‌ 
ಹಿರಿಯ ಸಹಾಯಕರು 
ಸೋಮಲಿಂಗ ಹಾಲಗಿ 
ಸಹಾಯಕರು - 1 
ಖಾಲಿ 
ಸಹಾಯಕರು - 2 
ರಾಜಕುಮಾರ್ . ಎಂ 
ಕಿರಿಯ ಸಹಾಯಕರು 
- - - ಖಾಲಿ - - - 
ಬೆರಳಚ್ಚುಗಾರರು 
ಸಾಕಮ್ಮ 

ದಲಾಯತ್ 
ಭೂ ಮಾಪನ & ಭೂ ದಾಖಲೆ 

ಶಂಭುಲಿಂಗಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
(ಭೂಮಾಪನ & ಭೂದಾ) 
ಶ್ರೀರಾಮರೆಡ್ಡಿ 
ಶಾಖಾಧಿಕಾರಿ 
ಎಸ್ . ನಾಗರತ್ನ 
ಹಿರಿಯ ಸಹಾಯಕರು 
ಆಶಾ 
ಶೀಘ್ರಲಿಪಿಗಾರರು 
ಅಂಬಣ್ಣ ಜಿ ಮಹಾಗಾಂವ್ಕರ್ 
ಸಹಾಯಕರು - 1 
ಮಹೇಶ್ 
ಸಹಾಯಕರು - 2 
ಆನಂದ ಎಂ 
ಕಿರಿಯ ಸಹಾಯಕರು 
- - - ಖಾಲಿ - - - 

ದಲಾಯತ್ 
ಮುಜರಾಯಿ 

ಸಿ. ಟಿ ಜಯರಾಮೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಮುಜರಾಯಿ ) 
ಮಲ್ಲಿಕಾರ್ಜುನ 
ಪೀಠಾಧಿಕಾರಿ 
ಸಂಜಯ್ ಬಿ .ಎನ್ 
ಹಿರಿಯ ಸಹಾಯಕರು 


13 ,282 / 


22032569 


28,100 - 50 ,100 

29 ,600/ 


22032079 


22,800 - 43 ,200 

24, 600 / 
20,000 -36, 300 

25 ,300 / 
16,000 - 29 ,600 

19 , 000/ 
16 , 000 - 29 ,600 | 

16 ,400 / 
16 , 000 - 29600 

16 , 000/ 
11600 - 21,000 

11 .600 
11 ,000 - 19000 


28100 - 50100 


22032511 


38, 684 / 


22032229 


22 ,800 - 43,200 

35 ,746 / 
20 , 000 - 36 ,800 

24 ,300/ 


- do 


ಭಾಗ ೪ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೫ , ೨೦೧೩ 


೨೧೫೩ 


16 , 000 - 29600 

22 .638 / 


11, 600 - 21 ,000 

16,898/ 


16, 000 - 29,600 


11600 - 21,000 


11 ,000 - 19000 


22032004 


28 , 000 - 50 ,100 

35 .400 / 


22032149 


24 ,000 - 43 , 200 

33 , 760 / 


20 , 000 - 36 , 800 

27 ,400/ 
16,000 -29,600 

19 , 000/ 
16,000 - 29, 600 


ಮಹೇಶ್ ತಿರ್ಲಾಪುರ್ 
ಸಹಾಯಕರು - 1 
ಆರ್‌. ನೇತ್ರಾವತಿ 
ಕಿರಿಯ ಸಹಾಯಕರು 
- - ಖಾಲಿ - - 
ಶೀಘ್ರಲಿಪಿಗಾರರು 
- - - ಖಾಲಿ - - - 
ಕಿರಿಯ ಸಹಾಯಕರು 
- - - ಖಾಲಿ - - - 
ಬೆರಳಚ್ಚುಗಾರರು 
- - - ಖಾಲಿ - - - 

ದಲಾಯತ್ 
ನೋಂದಣಿ & ಮುದ್ರಾಂಕ 

ಟಿ . ಕೆ.ರಾಮಚಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
( ನೋಂದಣಿ & ಮುದ್ರಾಂಕ) 
ಕೆ.ಎಲ್. ಭಾಗಲವಾಡೆ 
ಪೀಠಾಧಿಕಾರಿ 
ವಿ . ಎಸ್ .ಉಮಾದೇವಿ 
ಹಿರಿಯ ಸಹಾಯಕರು 
ಮಮತಾ ರಾಣಿ ಬಿ . ಕೆ 
ಶೀಘ್ರಲಿಪಿಗಾರರು - 1 
- - - ಖಾಲಿ - - - 
ಶೀಘ್ರಲಿಪಿಗಾರರು - 2 
ಟಿ . ಲಕ್ಷ್ಮೀಕಾಂತ 
ಸಹಾಯಕರು 
ಟಿ. ಸತೀಶ್ 
ಕಿರಿಯ ಸಹಾಯಕರು 
- - - ಖಾಲಿ - - - 

ಬೆರಳಚ್ಚುಗಾರರು 
10 . 

- - - ಖಾಲಿ - - - 

ದಲಾಯತ್ 
ವಿಪತ್ತು ನಿರ್ವಹಣೆ 

ಎಸ್ . ಎಂ .ಆನಂದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

( ವಿಪತ್ತು ನಿರ್ವಹಣೆ/ ಸೇವೆಗಳು - 2 ) 
2 . 

ಜಿ.ಜಯಣ್ಣ 
ಶಾಖಾಧಿಕಾರಿ 
ತಬಸ್ಸುಂ ನಾಜ್ 
ಶೀಘ್ರಲಿಪಿಗಾರರು 
ಪಿ .ಕೆ.ಶ್ರೀಪತಿ 
ಹಿರಿಯ ಸಹಾಯಕರು 
ಎಸ್ . ಶಿವಮೂರ್ತಿ 
ಸಹಾಯಕರು -1 
ಸಿ. ಹೆಚ್ . ನಂಜುಂಡೇಗೌಡ 
ಲೆಕ್ಕ ಅಧೀಕ್ಷಕ 
ಖಾಲಿ 
ಸಹಾಯಕರು - 2 
ಬಿ. ಎಸ್ .ಸಿದ್ದರಾಜು 
ಕಿರಿಯ ಸಹಾಯಕರು 


16,000 - 29 , 600 

25 , 000/ 
11,600 - 21,000 

15 ,400 / 


ಹ 


| 


11 ,000 - 19000 


22032599 


28 ,000 -50 ,100 

33 .600 / 


22032070 


22, 800 - 43, 200 

35 . 400 
16, 000 - 29,600 

16000 


22032599 


20 , 000 - 36,300 


22032070 


16 ,000 - 29, 600 

17 .200 / 
21,600 - 40 ,050 | 

26 ,700 / 
16 , 000 - 29, 600 


11 ,600 - 21,000 

12 ,750 / 


೨೧೫೪ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೫ , ೨೦೧೩ 


ಭಾಗ ೪ 


ಖಾಲಿ 
ಬೆರಳಚ್ಚುಗಾರರು 


- - - - - - 


11 , 000 - 19000 


22032847 


28100 - 50100 

57983 / 


22032847 


- do 


28100 - 50100 

37702 / 
10, 000 - 18,150 

44 , 930 / 
20000 - 36 ,300 

32 ,100 / 
20000 -36300 

21, 606/ 
20000 - 36, 300 

33. 032/ 
20000 - 36 ,300 


11 , 600 - 21 , 000 


22032545 / 
22353993 
22032713 


ದಲಾಯತ್ 
ಆಡಿಟ್ ಶಾಖೆ 

ಎ. ಆರ್. ರವೀಂದ್ರ 
ಸಹಾಯಕ ಲೆಕ್ಕ ಪರಿಶೋಧನಾಧಿಕಾರಿ 
ಜಿ . ಪದ್ಮಾವತಮ್ಮ 
ಸಹಾಯಕ ಲೆಕ್ಕ ಪರಿಶೋಧನಾಧಿಕಾರಿ 
ಎಂ . ಮುನಿಯಪ್ಪ 
ಹಿರಿಯ ಲೆಕ್ಕ ಪರಿಶೋಧಕರು 
ಎಸ್ . ಶಾರದ 
ಹಿರಿಯ ಲೆಕ್ಕ ಪರಿಶೋಧಕರು 
ಎ . ವಿ. ಮಮತ 
ಹಿರಿಯ ಲೆಕ್ಕ ಪರಿಶೋಧಕರು 
ಹೆಚ್ . ಡಿ. ಗೀತಾಮಣಿ 
ಹಿರಿಯ ಲೆಕ್ಕ ಪರಿಶೋಧಕರು 
ಖಾಲಿ 
ಹಿರಿಯ ಲೆಕ್ಕ ಪರಿಶೋಧಕರು 
ಖಾಲಿ 

ದಲಾಯತ್ 
ಆಂತರಿಕ ಆರ್ಥಿಕ ಸಲಹೆಗಾರರು 

ದೇವಿಕಾ 
ಆ೦.ಆರ್ಥಿಕ ಸಲಹೆಗಾರರು 
ಬಸವಲಿಂಗಯ್ಯ 
ಶಾಖಾಧಿಕಾರಿ 
ಮಹಾಲಕ್ಷ್ಮೀ . ರ.ಕರೇಮನಿ 
ಶೀಘ್ರಲಿಪಿಗಾರ್ತಿ 
ಮಾಧವಿ 
ಹಿರಿಯ ಸಹಾಯಕರು 
ಗೀತಾ ಎಸ್ 
ಸಹಾಯಕರು 
ಹೆಚ್.ಎಸ್. ಹೊನ್ನೇಗೌಡ 
ಸಹಾಯಕರು 
ರಮೇಶ ರಾಜು ಟಿ. ಬಿ 
ಕಿರಿಯ ಸಹಾಯಕರು 
- - - ಖಾಲಿ - - - 
ಬೆರಳಚ್ಚುಗಾರರು 
ನಾಗರತ್ನಮ್ಮ 

ದಲಾಯತ್ 
ಆಯವ್ಯಯ 
1 . | ಕೆ.ಎಸ್ .ನಿಂಗಯ್ಯ 

ಶಾಖಾಧಿಕಾರಿ 
ಎನ್.ಎ . ರಾಜೇಶ್ವರಿ 
ಹಿರಿಯ ಸಹಾಯಕರು 
ಆರ್‌. ಲತಾ 
ಹಿರಿಯ ಸಹಾಯಕರು 
ಬಿ. ಜಿ . ಲೇಖಾ 
ಸಹಾಯಕರು 


40 ,050 - 56 ,550 

40 , 050 / 
22 ,800 - 43 ,200 

46191 / 
16 ,000 - 29, 600 

27 ,720/ 
20 ,000 -36,300 

32 ,184 / 
16 , 000 - 29, 600 

21 ,090 


16,000 - 29600 

22 ,638 / 
11 , 600 - 21,000 

15 . 414 / 


10 ,400 - 16 , 400 

16,875 / 


22032829 


22,800 - 43,200 

44905 / 
20 ,000 - 36,300 

33 ,087 / 
20 , 000 - 36 ,300 

34 ,904 / 
16 , 000 - 29 ,600 

21, 090/ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೫ , ೨೦೧೩ 


೨೧೫೫ 


- do 


-do 


11 , 000 - 19 , 000 

21 , 906 / 


34 ,530 -54010 

80398/ 


22353769 
22032885 


22032886 


22032886 


16 ,000 - 29 ,600 

28,270 / 
28 ,100 - 50,100 

46, 191 / 
16,000 -29,600 

25171 / 
20 ,000 -36,300 

31, 410 / 
16,000 - 29,600 


5 , 


11,000 - 19 , 000 

18, 294 


22212222 


5 . - - - ಖಾಲಿ 

ಬೆರಳಚ್ಚುಗಾರರು 
6 . ರತ್ನಮ್ಮ 

ದಲಾಯತ್ 
ಮುಖ್ಯಸ್ಥರು, ಕಾನೂನುಕೋಶ 

ಮಹಮ್ಮದ್ ಇಸ್ಮಾಯಿಲ್, 
ಸರ್ಕಾರದ ಉಪ ಕಾರ್ಯದರ್ಶಿ ಹಾಗೂ ಕಾನೂನು ಕೋಶದ 
ಮುಖ್ಯಸ್ಥರು 
ಕೆ. ಶೈಲಜಾ 
ಶೀಘ್ರಲಿಪಿಗಾರರು 
ಹೆಚ್.ಎಸ್.ಉದಯಕುಮಾರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಉದಯಕುಮಾರ್ 
ಶೀಘ್ರಲಿಪಿಗಾರರು 
ಬಿ .ಕೆ.ದೇವಯ್ಯ 
ಹಿರಿಯ ಸಹಾಯಕರು 
ಖಾಲಿ 
ಸಹಾಯಕರು 
ಶ್ರೀನಿವಾಸ್ 

ದಲಾಯತ್ 
ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ನಿರ್ದೇಶನಾಲಯ 
1. ಮನುಬಳಿಗಾರ್‌, 

ನಿರ್ದೇಶಕರು 
ಎಸ್.ಕಾತ್ಯಾಯಿನಿದೇವಿ 
ಪೀಠಾಧಿಕಾರಿ 
ಸವಿತ. ಎಸ್ 
ಸಾಂಖಿಕ ಅಧಿಕಾರಿ 
ಬಾಲರಾಜು . ಪಿ . ಜಿ 
ಶೀಘ್ರಲಿಪಿಗಾರರು 
ಲತಾ ಎಂ .ಕೆ 
ಶಿರಸ್ತೇದಾರ್ 
ರಘುಮೂರ್ತಿ ಎನ್ 
ಹಿರಿಯ ಸಹಾಯಕರು 
ನಿಸಾರ್ ಅಹಮದ್ 
ಹಿರಿಯ ಸಹಾಯಕರು 
ಶಂಕರ್ ವಿ .ಎಸ್ 
ಪ್ರ . ದ . ಸ . 
ಮಲಿಪಾಟೀಲ್ ಬಿ . ಎನ್ 
ಪ್ರ. ದ . ಸ . 
ಶಿವರಾಮು ಎಂ . ಎಸ್ 
ಪ್ರ. ದ.ಸ. 
ಅಹಮ್ಮದ್ ಖಾನ್ 

ವಾಹನ ಚಾಲಕರು 
ಭೂಮಿ & ಯುಪಿಓಆರ್ ವಿಭಾಗ: 

ಬಿ ಸೋಮಶೇಖರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಜಯಂತಿ 
ಶಾಖಾಧಿಕಾರಿ 


22372958/ 
22032221 

- do 


44 , 250 - 60, 600 

59 , 250/ 
28 ,100 - 50,100 

28. 800 / 
22 ,800 - 43 ,200 

26 , 700 / 
14 ,550 - 26, 700 

26,000 / 
20 , 000 - 36 ,300 

28 ,100/ 
20 , 000 - 36 ,300 

24 , 600 / 
14 ,550 - 26, 700 | 

16 ,400 / 
14 ,550 - 26,700 | 

16,400 / 
12 ,500 - 24, 000 

19 ,000 / 
14 ,550 - 26 ,700 

19 , 000 / 
11,600 - 21,000 

19 ,000 / 


11 . 


1. 


| 


22032389 


28,000 -50 ,100 

42 , 000 / 
22,800 - 43 , 200 

41,600 / 


22032979 


೨೧೫೬ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೫ , ೨೦೧೩ 


ಭಾಗ ೪ 


| ಶ್ರೀವತ್ಸ ಎಂ ಎನ್ 

20,000 - 36,300 | 
ಹಿರಿಯ ಸಹಾಯಕರು 

29,000 / 
- - - ಖಾಲಿ - - - 

16, 000 - 29,600 
ಸಹಾಯಕರು -1 
- - - ಖಾಲಿ - - - 

16 , 000 - 29, 600 
ಸಹಾಯಕರು - 2 
- - - - ಖಾಲಿ - - - - 

11 ,600 - 21,000 
ಕಿರಿಯ ಸಹಾಯಕರು 
- - - - ಖಾಲಿ- - - - 

16,000 - 29 , 600 
ಶೀಘ್ರಲಿಪಿಗಾರರು 
- -- - ಖಾಲಿ-- -- 

ಬೆರಳಚ್ಚುಗಾರರು 
9 | - - - - ಖಾಲಿ - - - - 

ಗ್ರೂಪ್- ಡಿ | 
( xi) ಎಲ್ಲಾ ಯೋಜನೆಗಳ ವಿವರಗಳನ್ನು ಸೂಚಿಸುವ, ಪ್ರಸ್ತಾವಿತ ವೆಚ್ಚಗಳನ್ನು ಮತ್ತು ಮಾಡಲಾದ ಬಟವಾಡೆಗಳ ವರದಿಯನ್ನು ಸೂಚಿಸಿ, ಅದರ ಪ್ರತಿಯೊಂದು 
ಏಜೆನ್ಸಿಗೆ ಹಂಚಿಕೆ ಮಾಡಲಾದ ಆಯವ್ಯಯ ವಿವರಗಳನ್ನು ಈ ಕೆಳಕಂಡಂತೆ ಕೊಡಲಾಗಿದೆ. 
2013 - 14ನೇ ಸಾಲಿನ ಆಯವ್ಯಯ - ಯೋಜನೆ ಮತ್ತು ಲೆಕ್ಕಶೀರ್ಷಿಕೆ 

( ರೂ ಲಕ್ಷಗಳಲ್ಲಿ) 
ಯೋಜನೆ ಮತ್ತು ಲೆಕ್ಕ ಶೀರ್ಷಿಕೆ 

2013 - 14ನೇ ಸಾಲಿಗೆ | ಆಯವ್ಯಯ ಸಂಪುಟ & ಪುಟ 
ಸಂಖ್ಯೆ 

ಒದಗಿಸಿದ ಅನುದಾನ 

ಸಂಖ್ಯೆ 
1.ಸಾಮಾಜಿಕ ಭದ್ರತಾ ಯೋಜನೆಗಳು : 
ನೂತನ ಸಾಮಾಜಿಕ ಭದ್ರತೆ ( ಸಂಧ್ಯಾ ಸುರಕ್ಷಾ ) 2235 - 60 - 001 - 0 - 02 

6772 .00 
ವಿಶೇಷ ಘಟಕ ಯೋಜನೆ 

9128.00 
ಗಿರಿಜನ ಉಪಯೋಜನೆ 

4100. 00 

166 


ಕ್ರಮ 


20000. 00 


ಒಟ್ಟು: 
ವೃದ್ಧಾಪ್ಯ ವೇತನ ಯೋಜನೆ 2235 - 60- 102 - 1 - 01 

ವಿ . ಘ. ಯೋ . 
ಗಿ. ಉ . ಯೋ . 


5500 . 00 
20000.00 
4500.00 


167 


30000.00 


3 


| 


ಒಟ್ಟು: 
ರಾಷ್ಟ್ರೀಯ ಕುಟುಂಬ ನೆರವು ಯೋಜನೆ 2235 - 60 - 102 - 1 - 03 

ವಿ . ಘ . ಯೋ . 
ಗಿ . ಉ . ಯೋ . 


3000 .00 
1000. 00 
500 .00 


167 


4500.00 


4600. 00 


ಒಟ್ಟು: 
ನಿರ್ಗತಿಕ ವಿಧವಾ ವಿಶ್ರಾಂತಿ ವೇತನ 2235 - 60 - 102 - 2 - 01 

ವಿ . ಘ. ಯೋ . 
ಗಿ. ಉ . ಯೋ . 

ಒಟ್ಟು: 


9600 .00 


3300 .00 


168 


17500.00 


288 . 00 


ಸಾಮೂಹಿಕ ವಿವಾಹಗಳು ( ಆದರ್ಶ ವಿವಾಹ) 2250 - 00 - 103 - 5 - 10 

ವಿ . ಘ. ಯೋ . 
ಗಿ . ಉ . ಯೋ . 


212 . 00 


000. 00 


198 & 199 


500. 00 


ಒಟ್ಟು: 
ರಾಷ್ಟ್ರೀಯ ಕುಟುಂಬ ಸೌಲಭ್ಯ ಯೋಜನೆ - ಅಂತ್ಯಸಂಸ್ಕಾರ ವೆಚ್ಚಗಳು 
2235 - 60 - 102 -1- 04 


1000.00 


167 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೫ , ೨೦೧೩ 


೨೧೫೭ 


ಕ್ರಮ 


ಸಂಖ್ಯೆ 


ಯೋಜನೆ ಮತ್ತು ಲೆಕ್ಕ ಶೀರ್ಷಿಕೆ 
ಆಮ್ ಆದ್ಮ ವಿಮಾ ಯೋಜನೆ ( ಜನಶ್ರೀ ) 2235 - 60 - 110 - 5 - 01 

ವಿ . ಘ . ಯೋ . 
ಗಿ . ಉ . ಯೋ . 


2013 - 14ನೇ ಸಾಲಿಗೆ | ಆಯವ್ಯಯ ಸಂಪುಟ & ಪುಟ 
ಒದಗಿಸಿದ ಅನುದಾನ 

ಸಂಖ್ಯೆ 
700.00 


200 . 00 


100 .00 


- 


- 


- - 


- 


- 


1000. 00 


ಒಟ್ಟು: 
ಅಂಗವಿಕಲರಿಗೆ ಮಾಸಿಕ ಧನ ಸಹಾಯ 2235 - 02 - 101 - 0 - 20 

ವಿ. ಘ. ಯೋ . 
ಗಿ . ಉ . ಯೋ . 


1000. 00 
1000. 00 
500 . 00 


2500. 00 


2000.00 


165 - 166 


ಒಟ್ಟು: 
ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ನಿರ್ದೇಶನಾಲಯ 
2235 - 60 - 001 - 0 - 01 
. ಭೂಸುಧಾರಣೆ | ಭೂ ದಾಖಲೆಗಳು 
ಭೂಸುಧಾರಣೆಗಳಿಗೆ ವರದಿಗಳನ್ನು ಕ್ರೋಢೀಕರಿಸಲು ಕೋಶದ ಸೃಜನೆ 
2506 - 00 - 101 - 5 - 01 

ಆಧುನೀಕರಣ 
ವೇತನ ಹಾಗೂ ಇತರೆ ಭತ್ಯೆ 


10. 


71 . 06 
28.94 


VII 
24 - 25 


100 .00 


ಒಟ್ಟು: 
ಭೂದಾಖಲೆಗಳ ಆಧುನೀಕರಣ 
(CSS of Computerization of land records)-Modernization Central 
(100 % ) 2506 - 00 - 101 - 5 - 10 


1000 .00 


500. 00 


ರಾಜಸ್ವ ಆಡಳಿತ ಬಲವರ್ಧನೆ ಹಾಗೂ ಭೂದಾಖಲೆಗಳನ್ನು ತಹಲ್‌ವರೆಗೆ 
ಸಿದ್ಧಪಡಿಸುವ ಕೇಂದ್ರ ಪುರಸ್ಕೃತ ಯೋಜನೆ 
2506 - 00- 101 - 5 - 11 


500 . 00 


VIL 


500 . 00 


15. 


198 


800 . 00 
1000. 00 
200 . 00 
2000.00 


ಯು . ಪಿ . ಓ . ಆರ್ ಯೋಜನೆ 
2506 - 00 - 012 - 0 - 03 
ಹೊಸ ಯೋಜನೆಗಳು: 
2506 - 00 - 103 - 0 - 02 
ರಾಷ್ಟ್ರೀಯ ಭೂ ದಾಖಲೆಗಳ ನಿರ್ವಹಣಾ ಯೋಜನೆ 
( ಎನ್‌ಎಲ್‌ಆರ್‌ಎಂಪಿ) 059 - ಇತರೆ ಖರ್ಚುಗಳು 

II, ಮುಜರಾಯಿ 
ಆರಾಧನಾ 2250 - 00 - 103 - 5 - 09 

ವಿ . ಘ . ಯೋ . 
ಗಿ. ಉ . ಯೋ . 

ಒಟ್ಟು: 
ಮಾನಸ ಸರೋವರ ಯಾತ್ರಿಕರಿಗೆ ಸಹಾಯ ಧನ 
2250 - 00 - 103 - 5 - 08 
IV . ಇತರೆ ಸಾಮಾಜಿಕ ಸೇವೆಗಳು: 
ಬಸವಕಲ್ಯಾಣ ಅಭಿವೃದ್ಧಿ ಮಂಡಳಿ 
2250 - 00 - 103 - 2 - 00 
ಕಾಗಿನೆಲೆ ಅಭಿವೃದ್ಧಿ ಮಂಡಳಿ 
2250 - 00 -103 - 3 - 00 
ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ 
2250 - 00 - 800 - 2 - 15 
ಯಡಿಯೂರು ಅಭಿವೃದ್ಧಿ ಯೋಜನೆ 
2250 - 00 - 103 - 5 - 06 


500 . 00 


198 


500.000 


197 


500 . 00 


197 


150 . 00 


202 


100.00 


198 


೨೧೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೫ , ೨೦೧೩ 


ಭಾಗ ೪ಎ 


ಕ್ರಮ 


ಯೋಜನೆ ಮತ್ತು ಲೆಕ್ಕ ಶೀರ್ಷಿಕೆ 

2013 - 14ನೇ ಸಾಲಿಗೆ | ಆಯವ್ಯಯ ಸಂಪುಟ & ಪುಟ 
ಸಂಖ್ಯೆ 

ಒದಗಿಸಿದ ಅನುದಾನ 

ಸಂಖ್ಯೆ 
ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ 
2250 - 00 - 103 - 1 - 00 

218 . 00 

196 
V . ಜಿಲ್ಲಾ ಆಡಳಿತ : ಅಟಲ್‌ಜೀ ಜನಸ್ನೇಹಿ ಕೇಂದ್ರಗಳು 
ಜನಸ್ನೇಹಿ ಕೇಂದ್ರಗಳು 

1000. 00 
2053 - 00 - 094 - 7 - 06 

ಉಳಿದಂತೆ ಈ ಮುಂದೆ ಹೇಳಲಾದ 4 ಯೋಜನೆಗಳು PWD ಇಲಾಖೆಯ ಪ್ರಧಾನ ಲೆಕ್ಕ ಶೀರ್ಷಿಕೆ 4059 ರಲ್ಲಿ ಬಂದಿದ್ದರಿಂದ ಸದರಿ 
ಯೋಜನೆಗಳಿಗೆ ಸಂಬಂಧಿಸಿದಂತೆ ಅನುದಾನಗಳ ಬಿಡುಗಡೆ ಮತ್ತು ಯೋಜನೆಗಳನ್ನು ಲೋಕೋಪಯೋಗಿ ಪ್ರಧಾನ ಲೆಕ್ಕ ಶೀರ್ಷಿಕೆ 4059 ರಿಂದ ಕಂದಾಯ 
ಇಲಾಖೆಯ ಲೆಕ್ಕ ಶೀರ್ಷಿಕೆಗೆ ವರ್ಗಾಯಿಸಿರುವ ಮೇರೆಗೆ ಈ ಕೆಳಕಂಡ ಯೋಜನೆಗಳನ್ನು 2013 - 14 ನೇ ಸಾಲಿಗೆ ಮುಂದುವರಿಸಲಾಗಿದೆ ಯೋಜನೆಗಳ ವಿವರ, 
ಈ ಕೆಳಕಂಡಂತಿದೆ. 


ಕ್ರಮ 
ಸಂಖ್ಯೆ 


ಮುಂದುವರೆಸಲಾದ ಯೋಜನೆಗಳು : 

2013 - 14ನೇ ಸಾಲಿಗೆ 
ಯೋಜನೆ ಮತ್ತು ಲೆಕ್ಕ ಶೀರ್ಷಿಕೆ 

ಆಯವ್ಯಯ ಸಂಪುಟ 

ಒದಗಿಸಿದ ಅನುದಾನ ಮತ್ತು ಪುಟಸಂಖ್ಯೆ 
| ಧಾರ್ಮಿಕ ಸ್ಥಳಗಳಲ್ಲಿ ಮೂಲಭೂತ ಸೌಕರ್ಯ ಹಾಗೂ ವಸತಿ ಸೌಕರ್ಯ | 1000. 00 

Demand No. 14 
4059 - 80 - 051 - 0 - 52 

Revenue 
ಮಿನಿವಿಧಾನಸೌಧ ಮತ್ತು ಉಪನೋಂದಣಿ ಕಛೇರಿಗಳ ನಿರ್ಮಾಣ 

3000. 00 

Demand No. 14 
4059 - 80 - 051 - 0 - 30 | 

Revenue 
ಜಿಲ್ಲಾ ಕಛೇರಿ ಕಟ್ಟಡ ನಿರ್ಮಾಣ 

3000 . 00 

Demand No . 14 
4059 -80 - 051 - 0 -42 

Revenue 
ಕರ್ನಾಟಕ ಸಾರ್ವಜನಿಕ ಜಮೀನುಗಳ ನಿಗಮ ಬಂಡವಾಳ ವೆಚ್ಚಗಳು 

50. 00 

Demand No. 14 
4059 - 80 - 201 - 0 - 01 

Revenue 
( xii) ಹಂಚಿಕೆ ಮಾಡಲಾದ ಮೊಬಲಗು ಸೇರಿದಂತೆ ಸಹಾಯಧನ , ಕಾರ್ಯಕ್ರಮಗಳ ಜಾರಿಯ ವಿಧಾನವನ್ನು ಮತ್ತು ಅಂತಹ ಕಾರ್ಯಕ್ರಮಗಳ 
ಫಲಾನುಭವಿಗಳ ಇಲಾಖಾ ಮುಖ್ಯಸ್ಥರ ಮತ್ತು ಪ್ರಾದೇಶಿಕ ಆಯುಕ್ತರ ಮಟ್ಟದಲ್ಲಿ ನೇರವಾಗಿ ನಿರ್ವಹಿಸುವುದರಿಂದ ಇವುಗಳ ವಿವರವನ್ನು ಇಲಾಖಾ 
ಮುಖ್ಯಸ್ಥರ ಮತ್ತು ಪ್ರಾದೇಶಿಕ ಆಯುಕ್ತರ ಹಂತದಲ್ಲಿ ಹೊರಡಿಸಲು ಸೂಚಿಸಿದೆ. 
( xiii ) ಇಲಾಖೆಯು ನೀಡಿರುವ ವಿನಾಯಿತಿಗಳನ್ನು , ಅನುಮತಿ ಪತ್ರಗಳನ್ನು ಅಥವಾ ಅಧಿಕಾರ ಪತ್ರಗಳನ್ನು ಪಡೆದವರ ವಿವರಗಳು: 

ಈ ಅಂಶದಡಿ ಸೂಚಿಸಿರುವ ವಿವರಗಳನ್ನು ಇಲಾಖಾ ಮುಖ್ಯಸ್ಥರು ಮತ್ತು ಪ್ರಾದೇಶಿಕ ಆಯುಕ್ತರುಗಳ ಮಟ್ಟದಲ್ಲಿ ನೇರವಾಗಿ 
ನಿರ್ವಹಿಸುವುದರಿಂದ ಇವುಗಳ ವಿವರವನ್ನು ಇಲಾಖಾ ಮುಖ್ಯಸ್ಥರು ಮತ್ತು ಪ್ರಾದೇಶಿಕ ಆಯುಕ್ತರು ತಮ್ಮ ಹಂತದಲ್ಲಿ ಹೊರಡಿಸಲು ಸೂಚಿಸಿದೆ. 
( xiv) ಇಲಾಖೆಯ ಬಳಿ ಲಭ್ಯವಿರುವ ಅಥವಾ ಅದು ಹೊಂದಿರುವ ವಿದ್ಯುನ್ಮಾನ ರೂಪಕ್ಕೆ ಪರಿವರ್ತಿಸಿರುವ, ಮಾಹಿತಿಗೆ ಸಂಬಂಧಿಸಿದ ವಿವರಗಳು: 

ಕಂದಾಯ ಇಲಾಖೆಯು revdept.kar. nic.in ವೆಬ್‌ಸೈಟ್ ಹೊಂದಿದ್ದು ಈ ವೆಬ್‌ಸೈಟ್‌ನಲ್ಲಿ ಇಲಾಖೆಯ ವಿಷಯಗಳನ್ನು ಆಗಿಂದಾಗ್ಗೆ 
ಅಳವಡಿಸಲಾಗುವುದು: 

ಕಡತಗಳ ನಿರ್ವಹಣೆ ಮತ್ತು ಪತ್ರಗಳ ನಿರ್ವಹಣೆ ಹಾಗೂ ಚಲನವಲನದ ಬಗ್ಗೆ ಕಡತಗಳ ನಿರ್ವಹಣಾ ವ್ಯವಸ್ಥೆ ಮತ್ತು ಪತ್ರಗಳ ನಿರ್ವಹಣಾ 
ವ್ಯವಸ್ಥೆಯಲ್ಲಿ ಮಾಹಿತಿಗಳು ಲಭ್ಯವಿರುತ್ತದೆ. ಈ 
( XV ) ಸಾರ್ವಜನಿಕ ಉಪಯೋಗಕ್ಕಾಗಿ ಗಂಥಾಲಯವನ್ನು ಅಥವಾ ವಾಚನಾಲಯವನ್ನು ನಿರ್ವಹಿಸುತ್ತಿದ್ದಲ್ಲಿ ಅದರ ಕೆಲಸ ಸಮಯವನ್ನೊಳಗೊಂಡಂತೆ ಮಾಹಿತಿ 
ಪಡೆಯಲು ಸಾರ್ವಜನಿಕರಿಗೆ ಲಭ್ಯವಿರುವ ಸೌಲಭ್ಯಗಳ ವಿವರಗಳು. 

ಯಾವುದೂ ಇರುವುದಿಲ್ಲ. 
( xvi) ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಪದನಾಮಗಳು ಮತ್ತು ಇತರ ವಿವರಗಳು 
ಕಂದಾಯ 

ಮಾಹಿತಿ ಹಕ್ಕು ಕಾಯ್ದೆ 2005ರ ಮಾಹಿತಿ ಹಕ್ಕು ಕಾಯ್ದೆ 2005ರ | ಮಾಹಿತಿ ಹಕ್ಕು ಕಾಯ್ದೆ 2005ರ 
ಸಚಿವಾಲಯದ ಸೆಕ್ಷನ್ 5(1) ರ ಪ್ರಕಾರ ಸಾರ್ವಜನಿಕ | ಸೆಕ್ಷನ್ 5 ( 2) ರ ಪ್ರಕಾರ ಸಹಾಯಕ | ಸೆಕ್ಷನ್19 ( 1) ರಪ್ರಕಾರ ಮೇಲ್ಮನವಿ 
ಶಾಖೆಗಳ ಹೆಸರು ಮಾಹಿತಿ ಅಧಿಕಾರಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ 

ಪ್ರಾಧಿಕಾರ 
3 . 

5 
ಭೂಸ್ವಾಧೀನ ಪ್ರಕರಣ ಶಾಖಾಧಿಕಾರಿಗಳು 

ಹಿರಿಯ ಸಹಾಯಕರು 

ಸರ್ಕಾರದ ಉಪ ಕಾರ್ಯದರ್ಶಿ , 
ಶಾಖೆ ( ಎಲ್. ಎ . ಸಿ) 

ಭೂಸ್ವಾಧೀನ/ಭೂಸ್ವಾಧೀನದ ಎಲ್.ಎ. ಸಿ) | (ಭೂಸ್ವಾಧೀನ ಪ್ರಕರಣ ಶಾಖೆ) . ಕಂದಾಯ ಇಲಾಖೆ 


* 
) 
೩ 


| 


2 


. 


ಕಾನೂನು ಕೋಶ 
ಕಂದಾಯ ಇಲಾಖೆ 


ಅಧೀನ ಕಾರ್ಯದರ್ಶಿಗಳು ಪದನಿಮಿತ್ತ | ಹಿರಿಯಸಹಾಯಕರು ಕಂದಾಯ | ಸರ್ಕಾರದ ಉಪ ಕಾರ್ಯದರ್ಶಿ , 
ಸರ್ಕಾರದ ಉಪ ಕಾರ್ಯದರ್ಶಿ ಇಲಾಖೆ (ಕಾನೂನು ಕೋಶ) ಕಾನೂನುಕೋಶದ ಮುಖ್ಯಸ್ಥರು, 

ಕಂದಾಯ ಇಲಾಖೆ 
ಶಾಖಾಧಿಕಾರಿಗಳು 

ಹಿರಿಯ ಸಹಾಯಕರು 

ಆಂತರಿಕ ಆರ್ಥಿಕ ಸಲಹೆಗಾರರು 
( ಅಭಿಪ್ರಾಯ / ಅಯವ್ಯಯ) ಕಂದಾಯ ಇಲಾಖೆ 


ಆಂತರಿಕ ಆರ್ಥಿಕ 
ಸಲಹೆಗಾರರು 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೫ , ೨೦೧೩ 


೨೧೫೯ 


(d 


ಕಂದಾಯ 
ಸಚಿವಾಲಯದ 
ಶಾಖೆಗಳ ಹೆಸರು 
ಆಡಿಟ್ ಶಾಖೆ 


| 


4 


| 


ಭೂಮಿ ಮತ್ತು 
ಯು . ಪಿ . ಓ . ಆರ್ 


| ಭೂಸ್ವಾಧೀನ -1 


| 7 | ಭೂಸ್ವಾಧೀನ- 2 


ಭೂಸ್ವಾಧೀನ-3 


9 


| 


ಪುನರ್ವಸತಿ 


10 | ಸಮನ್ವಯ 


11 | ಪ. ಸ್ವೀ &.ರ 


ಮಾಹಿತಿ ಹಕ್ಕು ಕಾಯ್ದೆ 2005ರ 

| ಮಾಹಿತಿ ಹಕ್ಕು ಕಾಯ್ದೆ 2005ರ 
ಸೆಕ್ಷನ್ 5 (1 ) ರ ಪ್ರಕಾರ ಸಾರ್ವಜನಿಕ | ಸೆಕ್ಷನ್ 5 ( 2) ರ ಪ್ರಕಾರ ಸಹಾಯಕ | ಸೆಕ್ಷನ್19 ( 1) ರಪ್ರಕಾರ ಮೇಲ್ಮನವಿ 
ಮಾಹಿತಿ ಅಧಿಕಾರಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ 

ಪ್ರಾಧಿಕಾರ 
ಹಿರಿಯ ಲೆಕ್ಕಪರಿಶೋಧನಾಧಿಕಾರಿ ಸಹಾಯಕಲೆಕ್ಕ 

ಆಂತರಿಕ ಆರ್ಥಿಕ ಸಲಹೆಗಾರರು 
ಆಡಿಟ್ ವರದಿ ಶಾಖೆ 

ಪರಿಶೋಧನಾಧಿಕಾರಿ 

ಕಂದಾಯ ಇಲಾಖೆ 

ಆಡಿಟ್ ವರದಿ ಶಾಖೆ 
ಸರ್ಕಾರದ ಅಧೀನ 

ಶಾಖಾಧಿಕಾರಿ, (ಭೂಮಿ ಮತ್ತು | ಸರ್ಕಾರದ ಉಪ ಕಾರ್ಯದರ್ಶಿ , 
ಕಾರ್ಯದರ್ಶಿ.( ಭೂಮಿ ಮತ್ತು 

ಯು . ಪಿ . ಓ . ಆರ್) , 

( ಭೂಮಿ ಮತ್ತು ಯು .ಪಿ . ಓ.ಆರ್/ 
ಯು . ಪಿ . ಓ . ಆರ್), 

ಮುಜರಾಯಿ) , 
ಸರ್ಕಾರದ ಅಧೀನ ಕಾರ್ಯದರ್ಶಿ ಶಾಖಾಧಿಕಾರಿ 

ಉಪ ಕಾರ್ಯದರ್ಶಿ , 
(ಭೂಸ್ವಾ1) 

( ಭೂಸ್ವಾಧೀನ- 1) 

(ಭೂಸ್ವಾಧೀನ/ ಭೂಸ್ವಾಧೀನದ 

ಎಲ್. ಎ . ಸಿ) 
ಸರ್ಕಾರದ ಅಧೀನ ಕಾರ್ಯದರ್ಶಿ ಶಾಖಾಧಿಕಾರಿ 

ಉಪ ಕಾರ್ಯದರ್ಶಿ , 
( ಭೂಸ್ವಾಧೀನ- 2) 

(ಭೂಸ್ವಾ- 2) 

( ಭೂಸ್ವಾಧೀನ/ಭೂಸ್ವಾಧೀನದ 

ಎಲ್. ಎ. ಸಿ) 
ಸರ್ಕಾರದ ಅಧೀನ ಕಾರ್ಯದರ್ಶಿ ಪೀಠಾಧಿಕಾರಿ, 

ಉಪ ಕಾರ್ಯದರ್ಶಿ , 
( ಭೂಸ್ವಾಧೀನ-3) 

(ಭೂಸ್ವಾಧೀನ- 3) 

( ಭೂಸ್ವಾಧೀನ/ ಭೂಸ್ವಾಧೀನದ 

ಎಲ್. ಎ . ಸಿ) 
ಸರ್ಕಾರದ ಅಧೀನ 

ಶಾಖಾಧಿಕಾರಿ 

ಸರ್ಕಾರದ ಉಪ ಕಾರ್ಯದರ್ಶಿ 
ಕಾರ್ಯದರ್ಶಿ ( ಪುನರ್ವಸತಿ) 

( ಪುನರ್ವಸತಿ) 

(ಸೇವೆಗಳು -3 / ಭೂ ಮಾಪನ & 

ಭೂದಾಖಲೆ/ ಪುನರ್ವಸತಿ) 
ಸರ್ಕಾರದ ಅಧೀನ ಕಾರ್ಯದರ್ಶಿ ಶಾಖಾಧಿಕಾರಿ ( ಸಮನ್ವಯ ) 

ಸರ್ಕಾರದ ಉಪ ಕಾರ್ಯದರ್ಶಿ 
(ಸಮನ್ವಯ ) 

(ಸೇವೆಗಳು - 1,2 /ಸಮನ್ವಯ / 

ಸ್ವೀಮರ/ಕೆ.ಎ . ಟಿ) 
ಸರ್ಕಾರದ ಅಧೀನ 

ಶಾಖಾಧಿಕಾರಿ ( ಪ. ಸ್ವೀ & .ರ) ಸರ್ಕಾರದ ಉಪ ಕಾರ್ಯದರ್ಶಿ 
ಕಾರ್ಯದರ್ಶಿ ( ಪ.ಸ್ವೀ & .ರ) 

(ಸೇವೆಗಳು -1,2/ಸಮನ್ವಯ / 

ಸ್ವೀಮರ/ಕೆ.ಎ . ಟಿ) 
ಸರ್ಕಾರದ ಅಧೀನ ಕಾರ್ಯದರ್ಶಿ ಶಾಖಾಧಿಕಾರಿ 

ಸರ್ಕಾರದ ಅಪರ ಕಾರ್ಯದರ್ಶಿ 
( ಭೂ ಕಂದಾಯ ) 

( ಭೂ . ಕಂ .) 

(ಭೂಮಂಜೂರಾತಿ/ ಭೂ ಕಂದಾಯ / 
ಭೂಸುಧಾರಣಾ ಕೋಶ/ ವಿಶೇಷ 

ಕೋಶ) 
ಸರ್ಕಾರದ ಅಧೀನ ಕಾರ್ಯದರ್ಶಿ ಹಿರಿಯ ಸಹಾಯಕರು 

ಸರ್ಕಾರದ ಅಪರ ಕಾರ್ಯದರ್ಶಿ 
( ವಿಶೇಷಕೋಶ) 

( ವಿಶೇಷಕೋಶ) 

(ಭೂಮಂಜೂರಾತಿ/ ಭೂ ಕಂದಾಯ / 
ಭೂಸುಧಾರಣಾ ಕೋಶ/ ವಿಶೇಷ 

ಕೋಶ) 
ಸರ್ಕಾರದ ಅಧೀನ ಕಾರ್ಯದರ್ಶಿ ಶಾಖಾಧಿಕಾರಿ ( ಕೆ. ಎ . ಟಿ .) 

ಸರ್ಕಾರದ ಉಪ ಕಾರ್ಯದರ್ಶಿ 
( ಕೆ. ಎ. ಟಿ) 

(ಸೇವೆಗಳು -1,2 /ಸಮನ್ವಯ/ 

ಸ್ವೀಮರ/ಕೆ. ಎ. ಟಿ) 
ಸರ್ಕಾರದ ಅಧೀನ ಕಾರ್ಯದರ್ಶಿ ಶಾಖಾಧಿಕಾರಿ(ಸೇವೆ- 1) ಸರ್ಕಾರದ ಉಪ ಕಾರ್ಯದರ್ಶಿ 
(ಸೇವೆಗಳು - 1) 

(ಸೇವೆಗಳು -1,2/ಸಮನ್ವಯ / 

ಸ್ವೀಮರ/ಕೆ. ಎ. ಟಿ ) 
ಸರ್ಕಾರದ ಅಧೀನ ಕಾರ್ಯದರ್ಶಿ ಶಾಖಾಧಿಕಾರಿ (ಸೇವೆ- 2) ಸರ್ಕಾರದ ಉಪ ಕಾರ್ಯದರ್ಶಿ 
(ಸೇವೆಗಳು - 2) 

(ಸೇವೆಗಳು - 1, 2 /ಸಮನ್ವಯ / 

ಸ್ವೀಮರ/ ಕೆ. ಎ . ಟಿ ) . 
ಸರ್ಕಾರದ ಅಧೀನ 

ಶಾಖಾಧಿಕಾರಿ (ಸೇವೆಗಳು - 3) ಸರ್ಕಾರದ ಉಪ ಕಾರ್ಯದರ್ಶಿ 
ಕಾರ್ಯದರ್ಶಿ (ಸೇವೆಗಳು - 3) 

(ಸೇವೆಗಳು - 37 ಭೂ ಮಾಪನ & 

ಭೂದಾಖಲೆ/ ಪುನರ್ವಸತಿ) 
ಸರ್ಕಾರದ ಅಧೀನ ಕಾರ್ಯದರ್ಶಿ ಶಾಖಾಧಿಕಾರಿ (ಭೂಸುಧಾರಣೆ) ಸರ್ಕಾರದ ಅಪರ ಕಾರ್ಯದರ್ಶಿ 
(ಭೂಸುಧಾರಣೆ) 

( ಭೂಮಂಜೂರಾತಿ/ ಭೂ ಕಂದಾಯ / 
ಭೂಸುಧಾರಣಾ ಕೋಶ/ ವಿಶೇಷ 
ಕೋಶ) 


12 | ಭೂ ಕಂದಾಯ 


13 | ವಿಶೇಷ ಕೋಶ 


14 | ಕೆ. ಎ . ಟಿ 


| 15 | ಸೇವೆಗಳು - 1 


16 | ಸೇವೆಗಳು - 2 


17 | ಸೇವೆಗಳು - 3 


18 | ಭೂಸುಧಾರಣೆ 


೨೧೬೦ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೫ , ೨೦೧೩ 


ಭಾಗ ೪ಎ 


૪(વા 


20 | 


22 


ಕಂದಾಯ 

ಮಾಹಿತಿ ಹಕ್ಕು ಕಾಯ್ದೆ 2005ರ ಮಾಹಿತಿ ಹಕ್ಕು ಕಾಯ್ದೆ 2005ರ | ಮಾಹಿತಿ ಹಕ್ಕು ಕಾಯ್ದೆ 2005ರ 
ಸಚಿವಾಲಯದ ಸೆಕ್ಷನ್ 5 (1 ) ರ ಪ್ರಕಾರ ಸಾರ್ವಜನಿಕ | ಸೆಕ್ಷನ್ 5 ( 2 ) ರ ಪ್ರಕಾರ ಸಹಾಯಕ | ಸೆಕ್ಷನ್19 (1) ರಪ್ರಕಾರ ಮೇಲ್ಮನವಿ 
ಶಾಖೆಗಳ ಹೆಸರು ಮಾಹಿತಿ ಅಧಿಕಾರಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ 

ಪ್ರಾಧಿಕಾರ 
19 | ಭೂಸುಧಾರಣೆ ಕೋಶ ಸರ್ಕಾರದ ಅಧೀನ ಕಾರ್ಯದರ್ಶಿ ಶಾಖಾಧಿಕಾರಿ ( ಭೂ . ಸು . ಕೋ ) ಸರ್ಕಾರದ ಅಪರ ಕಾರ್ಯದರ್ಶಿ 
( ಭೂಸುಧಾರಣಾ ಕೋಶ) 

(ಭೂಮಂಜೂರಾತಿ/ ಭೂ ಕಂದಾಯ / 
ಭೂಸುಧಾರಣಾ ಕೋಶ/ ವಿಶೇಷ 

ಕೋಶ) 
ಭೂ ಮಾಪನ & ಭೂ ಸರ್ಕಾರದ ಅಧೀನ ಕಾರ್ಯದರ್ಶಿ ಶಾಖಾಧಿಕಾರಿ 

ಸರ್ಕಾರದ ಉಪ ಕಾರ್ಯದರ್ಶಿ 
ದಾಖಲೆ ( ಎಸ್.ಎಸ್.ಎಲ್.ಆರ್ ) 

( ಎಸ್‌ಎಸ್‌.ಎಲ್‌ಆರ್ ) 

(ಸೇವೆಗಳು - 3 / ಭೂ ಮಾಪನ & | 

ಭೂದಾಖಲೆ/ ಪುನರ್ವಸತಿ) 
ಮುಜರಾಯಿ ಸರ್ಕಾರದ ಅಧೀನ ಕಾರ್ಯದರ್ಶಿ ಪೀಠಾಧಿಕಾರಿ 

ಸರ್ಕಾರದ ಉಪ ಕಾರ್ಯದರ್ಶಿ 
( ಮುಜರಾಯಿ ) 

( ಮುಜರಾಯಿ ) 

(ಭೂಮಿ, ಯುಪಿಓಆರ್ / 

ಮುಜರಾಯಿ ) 
ನೋಂದಣಿ ಮತ್ತು ಸರ್ಕಾರದ ಅಧೀನ ಕಾರ್ಯದರ್ಶಿ ಪೀಠಾಧಿಕಾರಿ 

ಸರ್ಕಾರದ ಉಪ ಕಾರ್ಯದರ್ಶಿ 
ಮುದ್ರಾಂಕ ( ನೋಂದಣಿ & ಮುದ್ರಾಂಕ) 

( ನೋ . & ಮು .) 

( ನೋಂದಣಿ & ಮುದ್ರಾಂಕ/ ವಿಪತ್ತು 

ನಿರ್ವಹಣೆ) . 
23 | ವಿಪತ್ತು ನಿರ್ವಹಣೆ ಸರ್ಕಾರದ ಅಧೀನ ಕಾರ್ಯದರ್ಶಿ ಶಾಖಾಧಿಕಾರಿ 

ಸರ್ಕಾರದ ಉಪ ಕಾರ್ಯದರ್ಶಿ 
(ವಿಪತ್ತು ನಿರ್ವಹಣೆ) 

( ವಿಪತ್ತು ನಿರ್ವಹಣೆ) 

( ನೋಂದಣಿ & ಮುದ್ರಾಂಕ / ವಿಪತ್ತು 

ನಿರ್ವಹಣೆ) 
24 | ಭೂ . ಮಂಜೂರಾತಿ - 1 ಸರ್ಕಾರದ ಅಧೀನ ಕಾರ್ಯದರ್ಶಿ ಶಾಖಾಧಿಕಾರಿ 

ಸರ್ಕಾರದ ಅಪರ ಕಾರ್ಯದರ್ಶಿ 
( ಭೂ ಮಂಜೂರಾತಿ- 1) 

( ಭೂ ಮಂಜೂರಾತಿ - 1) ( ಭೂಮಂಜೂರಾತಿ / ಭೂ ಕಂದಾಯ / 

ಭೂಸುಧಾರಣಾ ಕೋಶ/ ವಿಶೇಷ 

ಕೋಶ) 
25 | ಭೂಮಂಜೂರಾತಿ - 2 ಪೀಠಾಧಿಕಾರಿ 

ಹಿರಿಯ ಸಹಾಯಕರು 

ಸರ್ಕಾರದ ಅಪರ ಕಾರ್ಯದರ್ಶಿ 
( ಭೂ . ಮಂ .2 ) 

( ಭೂಮಂಜೂರಾತಿ / ಭೂ ಕಂದಾಯ / 
ಭೂಸುಧಾರಣಾ ಕೋಶ/ ವಿಶೇಷ 

ಕೋಶ) 
26 | ಭೂಮಂಜೂರಾತಿ - 3 ಸರ್ಕಾರದ ಅಧೀನ ಕಾರ್ಯದರ್ಶಿ ಶಾಖಾಧಿಕಾರಿ 

ಸರ್ಕಾರದ ಅಪರ ಕಾರ್ಯದರ್ಶಿ 
( ಭೂ ಮಂಜೂರಾತಿ - 3) 

( ಭೂ ಮಂಜೂರಾತಿ - 3) 

( ಭೂಮಂಜೂರಾತಿ/ ಭೂ ಕಂದಾಯ / 
ಭೂಸುಧಾರಣಾ ಕೋಶ/ವಿಶೇಷ 

ಕೋಶ) 
( xvii) ರಡಿ ನಿಯಮಿಸಬಹುದಾದಂತಹ ಇತರ ಮಾಹಿತಿಗಳನ್ನು ಪ್ರಕಟಿಸತಕ್ಕದ್ದು ಮತ್ತು ಆ ತರುವಾಯ ಪ್ರತಿವರ್ಷ ಈ ಪಕಟಣೆಗಳನ್ನು ಅಂದಿನ ವರೆಗೆ 
ಪರಿಷ್ಕರಿಸತಕ್ಕದ್ದು; 

ಯಾವುದೇ ಇತರ ಮಾಹಿತಿಗಳನ್ನು ಪ್ರಕಟಿಸಲು ಇರುವುದಿಲ್ಲ, ಮಾರ್ಚ್ 2013ರವರೆಗೆ ಪರಿಷ್ಕೃತಗೊಂಡಿದೆ. ಬೇರೆ ಯಾವುದಾದರೂ ಮಾಹಿತಿ 
- ಗಳನ್ನು ನಂತರ ನಿಗಧಿಗೊಳಿಸಿದಲ್ಲಿ ಅದನ್ನು ಕಾಲಕಾಲಕ್ಕೆ ಅಳವಡಿಸಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರಮತ್ತು ಅವರ ಹೆಸರಿನಲ್ಲಿ, 

ಹೆಚ್. ಜೆ. ಲಕ್ಷ್ಮೀನಾರಾಯಣ 
P . R . 440 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
Sc. 500 

ಕಂದಾಯ ಇಲಾಖೆ ( ಸಮನ್ವಯ) 


ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಘಟಕ - 2 , ಬೆಂಗಳೂರು 


